ಕರ್ನಾಟಕ ಗಾಂಧಿ ಸ್ಮಾ 


ರಕ ನಿಧಿ 3 
BAAPU ಲೀಲ) 


ಪುಟಗಳು : 36 ತಿ 28/- ಕನ್ನಡ-ಇಂಗ್ಲೀಷ್‌ ಮಾಸಿಕ 


ಸಂಪುಟ-06 * ಸಂಚಿಕೆ-06* ನವೆಂಬರ್‌ 2024 


ಕರ್ನಾಟಕ ಗಾಂಧಿ ಸಾರಕ ನಿಧಿ 
ಗಾಂಧಿ ಭವನ, ಕುಮಾರಪಾರ್ಕೆ ಪೂರ್ವ 
ಬೆಂಗಳೂರು - 560001 


https://gandhibhavan.in 


#SERVANTSOFKNOWLEDGE 


Scanning 15 The New Spinning 


https://archive.org/details/GandhiBhavan 


ಗಾಂಧೀಜಿಯವರ ವಿಚಾರಗಳನ್ನು ಪ್ರಸಾರಗೊಳಿಸಲು 
ಕೈಗೊಂಡಿರುವ ಡಿಜಿಟಲ್‌ ಮಾಧ್ಯಮ ಚಟುವಟಿಕೆ 


ಹಿ ಗಾಂಧಿ ಸಂಚಯ 


https://gandhi.sanchaya.net 


AS 
ತ 
A 
Ke 
ಇ 


[ತ1ಗೆ 


ಕರ್ನಾಟಕ ಗಾಂಧಿ ಸಾರಕ ನಿಧಿ 


ಎಲ್ಲ ಪ್ರಕಟಣೆಗಳು ಈ ಜಾಲತಾಣದಲ್ಲಿ ಕಗ ಲಭ್ಯ 


[3] 


ಸ i Google Play 
ಬಾಪೂ ಪ್ರಪಂಚ ಕತ 
ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಮಾಸಿಕ 
'ಬಾಪೂ ಪ್ರಪಂಚ ' ಇ - ಪುಸ್ತಕ ಇಲ್ಲಿ ದೊರೆಯುತ್ತದೆ. [AA iBooks 


ರೂ. 28/- BAAPU PRAPANCHA 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 
ಇಂಕಾ. ಳರಾಘು ಪಪಂಜಚ 
ಸ್ಮಾರಕ ನಿಧಿ 
ಕನ್ನಡ-ಇಂಗ್ಲೀಷ್‌ ಮಾಸಿಕ ಸಂಪುಟ-06 * ಸಂಚಿಕೆ-06* ನವೆಂಬರ್‌ 2024 
ಬಾಘು ಪೆಸಂಚ 
ಕನ್ನಡ-ಇಂಗ್ಲೀಷ್‌ ಮಾಸಿಕ 
BAPU PRAPANCHA 
(A monthly Kannada English 
Magazine of Gandhian Thoughts) 05 ದಾಂಛಿ ಭಾರತ 
ಪ್ರವ Nei Re 
ಡೋಜ ಡಾ. ವೂಡೇ ಪಿ. ಕೃಷ್ಟ ರ ಸ್ತು 
ಸ ಸೂ ಜ್ನ ೪% 08 .ಡಾ. ಸಿ. ಜ. ಹೆ. ಜೋಸೆಫ್‌ 
Chief Editor : ರಾ ಗ್‌ 
Nadoja Dr Wooday P Krishna 12 ತಮಿಲುನಾಡಿನ ದಾಂಛಿವಾಲ 
NS ವಿ. ವೈದ್ಯನಾಥ ಅಯ್ಯರ್‌ 
ಸಂಪಾದಕರು : .ಜರಲೀಶ್‌ ಕೊಪ್ಪ 
ಎನ ಆರು ತಿತುಕುಮಾರ್‌್‌ ಯ ಮ ಮ ರ ೂ್ಟ ಕತ ೆೊೊೊ ಪ5್ಪ53ತ46,ಟ1ಟ ರ ರ 1 ನ ್ಪ್ತ 65555656 
16 ಜತ್ರಾವಜ 
Editor : 
NRVishukumar A ವಾ ಚಟ 
22 ಹರುನಾಡಿನ ಆಜೆರೂ ಉಡುಪಿ ಸೀರೆ 
ಪ್ರಕಾಶಕರು ee MN 
ಕಾರ್ಯದರ್ಶಿ, 


ನಿನಿಸು ಏನ ಮಹಾತ್ಮ ನಿಂ ಐದುಹಬೇಹಿತ್ತು 
ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 26 ನನಿನಿಸು ಜಬ ಆಡಿತು 
೬ _೫. ಎನ್‌. ಮೋಹನ್‌ 


ಗಾಂಧಿ ಭವನ, ಕುಮಾರ ಪಾರ್ಕ ಪೂತ? ನವ 
ಬೆಂಗಳೂರು - 560 001 


Publishiedbys ಟಟ 444114ಆಆ2564 5 154 ಗಾ ಹಂ ಪ 
Secretary 29 Gandhi Jayanthi - 155th Birth 
Karnataka Gandhi Smaraka Nidhi Anniversary of Mahatma Gandhi 
Gandhi Bhavana, Kumara Park East _ Ashok Dalwai 
Bangalore-=560001-- eee 


080 22261967 / 9738605799 
gandhibhavanabengaluru@gmail.com 


Printed at: 

Printastic 

272, 2nd Main Road, 6th Cross, 
Lavakushanagar, Laggere Bangalore-58 
Ph: +91 9886747417 

E-mail : printastic.21@gmail.com 


ಲೇಖನಗಳಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳು ಲೇಖಕರವು 


ಬಾಹು ಪ್ರಪಂಚದಲ್ಲಿನ ಚಿತ್ರಗಳು ಸಾಂದರ್ಭಿಕವಾಗಿರುತ್ತದೆ 


Design : Ujwal Creations, Bangalore 


ಪತ್ರಗಳು 
ಮಾನ್ಕರೆ, 
ಪ್ರಸಕ್ತ ದಿನಮಾನಗಳಲ್ಲಿ ಗಾಂಧೀಜಿಯವರ ಬಗ್ಗೆ ಸುಳ್ಳು ಸುಳ್ಳು ಸುದ್ದಿಗಳು 
ಪ್ರಚಾರಕ್ಕೆ ಬರುತ್ತಿವೆ. ಇದರ ಸತ್ಯಾ ಸತ್ಯತೆ ಬಗ್ಗೆ ಬಾಪು ಪ್ರಪಂಚದಲ್ಲಿ 
ಬರೆಯಿರಿ. ಇಡೀ ವಿಶ್ವವೇ ಒಪ್ಪಿಕೊಂಡಿರುವ ಗಾಂಧಿ ಬಗ್ಗೆ 
ಭಿನ್ನಾಭಿಪ್ರಾಯ ಇರ ಬಹುದು. ಆದರೆ ಅವರನ್ನು ದ್ವೇಷಿಸುವ . 
ಅವಹೇಳನ ಮಾಡುವ ಪ್ರವೃತ್ತಿಯನ್ನು ಪ್ರೋತ್ಸಾಹಿಸುವ ಮನಸ್ಥಿತಿ ಕೆಟ್ಟದ್ದು. 
ಗಾಂಧಿ ಮನುಕುಲದ ಹೆಮ್ಮೆ 

-ಮಲ್ಲೇಶ್‌, ಮೈಸೂರು 


ಮಾನ್ಯರೆ, 
ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು "ವಿಶ್ವ ಅಹಿಂಸಾ 
ದಿನಾಚರಣೆ” ಎಂದು ವಿಶ್ವ ಸಂಸ್ಥೆ ಘೋಷಣೆ ಮಾಡಿರುವುದು ಅಹಿಂಸಾ 
ಮಾರ್ಗವನ್ನು ಒಪ್ಪಿಕೊಂಡಿರುವುದರ ಸಂಕೇತ. ಆದರೆ ಉಕ್ರೇನ್‌ - ರಷ್ಯಾ 
; ಇಸ್ರೇಲ್‌ - ಪ್ಯಾಲಿಸ್ತಾನ್‌, ಲೆಬೆನಾನ್‌ ಗಳ ನಡುವೆ ನಡೆಯುತ್ತಿರುವ 
ಯುದ್ಧವನ್ನು ನಿಲ್ಲಿಸುವ ವಿಶ್ವ ಸಂಸ್ಥೆ ಪ್ರಯತ್ನಗಳಿಗೆ ಬಲಿಷ್ಠ ದೇಶಗಳು 
ಮನ್ನಣೆ ನೀಡದಿರುವುದು ದುರಂತ .ಇದು ವಿಶ್ವ ಸಂಸ್ಥೆಗೆ ಮಾಡುತ್ತಿರುವ 
ಅವಮಾನ. 

ಶಿವಶಂಕರ್‌, ಕತ್ತರಗುಪ್ಪೆ, ಬೆಂಗಳೂರು. 


* ೫% ೫% 
ಮಾನ್ಕರೆ , 
ಎಲ್ಲರ ಗಾಂಧಿ ಲೇಖನ ಚೆನ್ನಾಗಿದೆ. ಇದನ್ನು ಪ್ರತಿ ತಿಂಗಳೂ ಪ್ರಕಟಿಸಿ. 
ಬೇರೆ ಬೇರೆ ಕುತೂಹಲದ ಘಟನೆಗಳನ್ನು ಆಯ್ದು ಪರಿಚಯ 
ಮಾಡಿಕೊಡಿ. 
ವಿಜಯ, ಮಾಗಡಿ ರಸ್ತೆ, ಬೆಂಗಳೂರು 


ಪ್ರಿಯರೆ, 


ಬಾಪೂ ಪ್ರಪಂಚ ಸಂಚಿಕೆಯ ಬಗ್ಗೆ 
ಓದುಗರು ವ್ಯಕ್ತಪಡಿಸುತ್ತಿರುವ 
ಸದಭಿಪ್ರಾಯಗಳಿಗೆ ಗಾಂಧಿ ಸ್ಮಾರಕ ನಿಧಿ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ನಿಮ್ಮ 
ಅಪೇಕ್ಷೆಯಂತೆ ಬಾಪೂ ಪ್ರಪಂಚ 
ಪತ್ರಿಕೆಯನ್ನು ಹೆಚ್ಚು ಜನರಿಗೆ ತಲುಪಿಸಲು 
ಪ್ರಯತ್ನಿಸುತ್ತೇವೆ. 

ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ 
ಪ್ರಕಟಣೆಗಳು ಮತ್ತು ಬಾಪೂ ಪ್ರಪಂಚದ 
ಇತ್ತೀಚಿನ ಸಂಚಿಕೆಗಳನ್ನು 
https://gandhibhavan.in 
ಜಾಲತಾಣದಲ್ಲಿ ವೀಕ್ಷಿಸಿ. 


ಚಂದಾ ಕಳುಹಿಸುವ ಮತ್ತು ಪತ್ರಿಕೆಯ ಬಗ್ಗೆ 
ತಮ್ಮ ಅಭಿಪ್ರಾಯ ತಿಳಿಸುವ ವಿಳಾಸ : 
ಸಂಪಾದಕರು, ಬಾಪು ಪ್ರಪಂಚ 
ಗಾಂಧಿ ಭವನ 
ಕುಮಾರ ಪಾರ್ಕ್‌ ಪೂರ್ವ, 
ಬೆಂಗಳೂರು -560001 


gandhibhavanabengaluru@ gmail.com 


ಬಾಪು ಪ್ರಪಂಚ ಪತ್ರಿಕೆಯ ವಾರ್ಷಿಕ ಚಂದಾ ಹಣ 250 ರೂಗಳನ್ನು ಈ ಕೆಳಗಿನ 
ಕ್ಲೂಆರ್‌ ಕೋಡ್‌ ಮೂಲಕ ಪಾವತಿಸಿ, ನಿಮ್ಮ ಅಂಚೆ ವಿಳಾಸವನ್ನು ಗಾಂಧಿ ಭವನದ 


ಶಿ 


ಮೇಲಿನ ವಿಳಾಸಕ್ಕೆ ಹಣ ಪಾವತಿ ವಿವರಗಳ ಜೊತೆ ಕಳುಹಿಸಿ. 


ಮಹಾತ್ಮಾ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ರಲ್ಲಿ 
ಬೆಳಗಾವಿಯಲ್ಲಿ ನಡೆದ ಕಾಂಗ್ರೇಸ್‌ ಅಧಿವೇಶನದ 
ಶತಮಾನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು 
ವಿಶೇಷ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರು 2024- 
25ನೇ ಸಾಲಿನ ಬಜೆಟ್‌ನಲ್ಲಿ ಘೋಷಿಸಿದ್ದಾರೆ. ಇದಕ್ಕಾಗಿ 
ಸರ್ಕಾರವು ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು 
ಹಾಗೂ ಪ್ರವಾಸೋದ್ಯಮ ಸಚಿವರಾದ ಹೆಚ್‌ ಕೆ ಪಾಟೀಲ್‌ 
ಅವರ ಅಧ್ಯಕ್ಷತೆಯಲ್ಲಿ ಶತಮಾನೋತ್ಸವ ಸಮಿತಿಯನ್ನು 
ರಚಿಸಿದೆ. 


ಈ ಹಿನ್ನೆಲೆಯಲ್ಲಿ “ಗಾಂಧೀ ಭಾರತ” ಹೆಸರಿನಲ್ಲಿ 
ವರ್ಷವಿಡೀ ರಾಜ್ಯದಾದ್ಯಂತ ವೈವಿಧ್ಯಮಯ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾ ಗುವುದು ಎಂದು 
ಶತಮಾನೋತ್ಸವ ಸ ಮಿತಿಯ ಅಧ್ಯಕ್ಷರಾಗಿರುವ ಕಾನೂನು 
ಸಂಸದೀಯ une ಹಾಗೂ ಪ್ರವಾಸೋದ್ಯಮ . 
ಸಚಿವರಾದ ಎಚ್‌.ಕೆ.ಪಾಟೀಲರು ಸಮಿತಿಯ ಪ್ರಥಮ 
ಸಭೆಯಲ್ಲಿ ಹೇಳಿದರು . 


1924 ರ ಡಿಸೆಂಬರ್‌ 26-27 ರಂದು ಬೆಳಗಾವಿಯಲ್ಲಿ 
ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟ್ರೀಯ 
ಕಾಂಗೆಸ್‌ ಅಧಿವೇಶನದ ನೆನಪನ್ನು. ಮರುಸ್ಸಾಪಿಸಲು 
ee ಪ್ರದರ್ಶನ, ಒಂದು "ವರ್ಷ ಕಾಲ ವಸ್ತು 

ಪ್ರದರ್ಶನ, ಸ್ಮಾರಕ ಸ್ಥಂಭ ಸ್ಥಾಪನೆ ಮತ್ತಿತರ ವೈವಿಧ್ಯಮಯ 
ಕಾರ್ಯಕ್ರಮನ್ನು ಆಯೋಜಿಸುವ ಉದ್ದೇಶಗಳಿವೆ.. 
ಗಾಂಧೀಜಿಯವರಿಗೆ ಆಪ್ತವಾದ ಗ್ರಾಮೀಣಾಭಿವೃದ್ಧಿ ಮತ್ತು 
ಸ್ವರಾಜ್‌ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು. 
ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ ಮತ್ತು ಗಾಂಧೀ ವಿಚಾರಗಳ 
ಪರಿಣಿತರ ಸಲಹೆ ಪಡೆದು ಅರ್ಥಪೂರ್ಣ, ರಚನಾತ್ಮಕ 
ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗುವುದು. 

ಶತಮಾನೋತ್ಸವದ ಅಂಗವಾಗಿ ಒಂದು ವರ್ಷದ ಕಾಲ 
ಮಹಾತ್ಮ ಗಾಂಧೀಜಿಯವರ ಚಿಂತನೆ, ಪ್ರಯೋಗಗಳನ್ನು 
ಪುನರ್‌ ಮನನ ಮಾಡುವಂತೆ ಕಾರ್ಯಕ್ರಮಗಳನ್ನು 


05 |ನವೆಂಬರ್‌ 2024 


a 


ಬೆಳಕ ಇ. ಇಇ ಇರಾ mma bu 


1924 ರ ಡಿಸೆಂಬರ್‌ 26-27 ರಂದು 
ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ 
ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಕಾಂಗ್ರೆಸ್‌ 
ಅಧಿವೇಶನದ ನೆನಪನ್ನು ಮುಠುಸ್ಕಾವಿಸಲು 
ಛಾಯಾಚಿತ್ರ ಪ್ರದರ್ಶನ, 'ಓಂದು ವರ್ಷ ಕಾಲ 

ವಸ್ತು ಪ್ರದರ್ಶನ, ಸ್ಮಾರಕ ಸ್ಥ ಸ್ಥಂಭ ಸ್ಥಾಪನೆ 
ಮತ್ತಿತರ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು 

ಆಜ ಉದ್ದೇಶಗಳಿವೆ . 

ಗಾಂಧೀಜಿಯವರಿಗೆ "ಆಪ್ತವಾದ 
ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವರಾಜ್‌ 
ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು. 


ರೂಪಿಸಬೇಕು. ಮಕ್ಕಳು, ಯುವಜನರ ಮೇಲೆ ಪ್ರಭಾವ 
ಬೀರುವ ರೀತಿಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು 
ಹನು ನವೆಂಬರ್‌ 14, ಜವಾಹರಲಾಲ್‌ ಗು 

ಅವರ ಜನ್ಮದಿನ. ನೆಹರು ಅವರು ಗಾಂಧೀಜಿಯವರಿಂದ 
ಪ್ರಭಾವಿತರಾಗಿ ದೇಶದ ಅಭಿವೃದ್ಧಿಗೆ ಜಾರಿಗೊಳಿಸಿ 
ಕಾರ್ಯಕ್ರಮಗಳನ್ನು ಸ್ಮರಿಸುವ ಚಟುವಟಿಕೆಗಳನ್ನು ಸಹ 
ವರ್ಷ ಪೂರ್ತಿ ಕಾರ್ಯಕ್ರಮದ ಅಡಿಯಲ್ಲಿ 
ಹಮ್ಮಿಕೊಳ್ಳಬೇಕೆಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ 
ಮೊಯ್ದಿಯವರು ಸಲಹೆ ನೀಡಿದರು. 

ಗಾಂಧೀ ಮತ್ತು ಭಾರತವನ್ನು ಪ್ರತ್ಯೇಕವಾಗಿ ನೋಡಲು 

ಸಾಧ್ಯವಿಲ್ಲ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ “ಗಾಂಧೀ 
ಭಾರತ” ಎ೦ಬ ಶೀರ್ಷಿಕೆ ನೀಡಲಾಗಿದೆ. ಪ್ರಾಥಮಿಕ, ಪ್ರೌಢ, 
ಉನ್ನತ ಶಿಕ್ಷಣ, ಕನ್ನಡ ಮತ್ತು ಸಂಸ್ಕತಿ ಸಮಾಜ ಕಲ್ಯಾಣ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಹಾಗೂ 
ಸಂಬಂಧಿಸಿದ ಇಲಾಖೆಗಳು ತಕ್ಷಣ ಜಾರಿಗೊಳಿಸಬಹುದಾದ, 
ಮಧ್ಯಮಾವಧಿಯ ಮತ್ತು ದಿರ್ಫಾವಧಿಯ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಎಲ್ಲ ಸರ್ಕಾರಿ ಹ 
ಖಾಸಗಿ ಶಾಲೆ, ಕಾಲೇಜುಗಳ ಪ್ರಮುಖ ಸ್ಥಳಗಳಲ್ಲಿ ಧ್ಯಾನ 
ಸ್ಥಿತಿಯಲ್ಲಿರುವ ಗಾ೦ಧೀಜಿಯವರ ಭಾವಚಿತ್ರಗಳನ್ನು 
ಅಳವಡಿಸಲು ಕ್ರಮವಹಿಸಬೇಕು. ಗಾಂಧೀ ಭವನ, ಚಿತ್ರಕಲಾ 
ಪರಿಷತ್‌ ಈ ಚಿತ್ರಗಳನ್ನು ಒದಗಿಸಲಿವೆ. ಡಿ.ಎಸ್‌. 
ನಾಗಭೂಷಣ್‌ ಅವರು ಬರೆದ ಗಾಂಧೀ ಕಥನ ಕ್ಕ ತಿಯನ್ನು 
ಮುದ್ರಿಸಿ ವಿತರಿಸಲು ಹಾಗೂ ರಿಚರ್ಡ್‌ ಅಟೆನ್‌ ಬರೋ 
ನಿರ್ದೇಶನದ ಮಹಾತ್ಮಾ ಗಾಂಧೀ ಚಲನಚಿತ್ರವನ್ನು ಕನ್ನಡಕ್ಕೆ 
ಡಬ್ಬಿಂಗ್‌ ಮಾಡಿಸುವ ಕಾರ್ಯವನ್ನು i ಮು 
ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ ಬಿ ಸಿ.ಎಲ್‌. ಶಂಕರ 
ಸಲಹೆ ನೀಡಿದರು . 


ರಾಜ್ಯದಲ್ಲಿ 57 ಸಾವಿರಕ್ಕೂ ಹೆಚ್ಚು ಶಾಲೆಗಳಿವೆ. ಶೈಕ್ಷಣಿಕ 
ಕ್ಯಾಲೆಂಡರ್‌ ಗೆ ತೊಂದರೆಯಾಗದಂತೆ ಗಾಂಧೀಜಿ 5೬ 
ಕುರಿತು ಪ್ರಬಂಧ, ಭಾಷಣ, ಚಿತ್ರಕಲೆ ಮತ್ತಿತರ 
ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 


06 | ನವೆಂಬರ್‌ 2024 


ಗಾಂಧೀಜಿಯವರ ಉಕ್ತಿಗಳು ಹಾಗೂ 
ಅವರು ಹೇಳಿದ ಏಳು “ಸಾಮಾಜಿಕ 
ಪಾತಕಗಳ ಕುರಿತು ಡಿಜಿಟಲ್‌ 


ಮುದ್ರಣಗಳನ್ನು ಎಲ್ಲ 
ಖಾಸಗಿ ಶಾಲೆಗಳಲ್ಲಿ 
ಅನಾವರಣಗೊಳಿಸಲು ಕ್ರಮ 
ವಹಿಸಲಾಗುವುದು ಎಂದು ಶಾಲಾ 
ಶಿಕ್ಷಣ ಮತ್ತು ಸಾ 
ಮಧು ಸಂಗನ pl 
ಹೇಳಿದರು. 

ಶತಮಾನೋತ್ಸವ ಸಂದರ್ಭದಲ್ಲಿ 
ಬೆಳಗಾವಿ ನಗರದಲ್ಲಿ ಆಕರ್ಷಕವಾಗಿ 
ವಿದ್ಯುತ್‌ ದೀಪಾಲಂಕಾರ 
ಮಾಡಲಾಗುವುದು. ಗಾಂಧೀಜಿಯವರು 
ಕರ್ನಾಟಕದಲ್ಲಿ ಭೇಟಿ ನೀಡಿದ 
ಪ್ರಮುಖ ಸ್ಥಳಗಳಲ್ಲಿ ಸ್ಥಳೀಯ ಆಡಳಿತ 
ಹಾಗೂ ಸಂಸ್ಥೆಗಳ ಸಹಯೋಗದಲ್ಲಿ 
ದೀಪಾಲಂಕಾರ ಮಾಡಲು ಕ್ರಮ 
ವಹಿಸುವುದಾಗಿ ಇಂಧನ ಸಚಿವ ಕೆ.ಜೆ. 
ಜಾರ್ಜ್‌ ತಿಳಿಸಿದರು. 

ಹೊಸ ತಂತ್ರಜ್ಞಾನದ ಮೂಲಕ 
ಬೆರಳ ತುದಿಯಲ್ಲಿ ಗಾಂಧೀಜಿಯವರ 
ಮಹತ್ವ ಕುರಿತ ಮಾಹಿತಿಗಳನ್ನು 
ಯುವಜನರು ಮತ್ತು ಹೊಸ ಪೀ 
ಮರುಪರಿಚಯಿಸುವ ಹಾಗೂ 
ಜಾಗತಿಕವಾಗಿ ಸುಮಾರು 100 ಕ್ಕೂ 
ಹೆಚ್ಚು ದೇಶಗಳಲ್ಲಿರುವ ಮಹಾತ್ಮಾ 
ಗಾಂಧೀಜಿಯವರ ಪ್ರತಿಮೆ ಮತ್ತು 
ಸಂಬಂಧಿತ ಸ್ಥಳಗಳ ಕುರಿತ 
ಮಾಹಿತಿ ಯನ್ನು ಯುವಜನರು ಮತ್ತು 
ಹೊಸ ಪೀಳಿಗೆಗೆ ಪರಿಚಯಿಸಲು 
ಗ್ರಾಮೀಣಾಭಿವೃದ್ದಿ ಮತ್ತು 
ಪಂಚಾಯತ್‌ ರಾಜ್‌, ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಇಲಾಖೆಗಳ ಮೂಲಕ 


ಸರ್ಕಾರಿ ಹಾಗೂ 


೪ಿಗೆಗೆ 


ಚಟುವಟಿಕೆಗಳನ್ನು ಕೈಗೊಳ್ಳಲಾಗುವುದು. 
ಪಂಚಾಯತ್‌ ರಾಜ್‌ ಕಾಯ್ದೆಗೆ 
ತಿದ್ದುಪಡಿಯಾಗಿ 30 ವಷ ರ್ಷಗಳು 
ಪೂರ್ಣಗೊಂಡ ಹಿನ್ನೇ ಲೆಯಲ್ಲಿ ರಾಷ್ಟ್ರೀಯ 


ಗಾಂಧೀ ಮತು ಬಸವಣ್ಣನವರ 
ವಿಚಾರಗಳಿಗೆ ಸಂಬಂಧಿಸಿದಂತೆ ಕಾಯಕ 
ಪಂಚಾಯಿತಿ ಪರಿಕಲ್ಪನೆಯನ್ನು 
ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌, ಮಾಹಿತಿ ತಂತ್ರಜ್ಞಾನ ಮತ್ತು 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ವಿವಿಧ ಅಕಾಡೆಮಿಗಳ ಮೂಲಕ ಹಿಂದಿ, 
ಉರ್ದು, ತುಳು, ಕೊಡವ, ಕೊಂಕಣಿ, 
ಲಂಬಾಣಿ ಮತ್ತಿತರ ಭಾಷೆಗಳಲ್ಲಿ ಮಹಾ ತ್ಮಾ 
ಗಾಂಧೀಜಿಯವರ ಕುರಿತು 
ಕಿರುಪುಸ್ತಕಗಳನ್ನು ಪ್ರಕಟಿಸಿ 
ವಿತರಿಸಲಾಗುವುದು ಎ೦ದು ಹಿಂದುಳಿದ 


"ಅ 


ಸ್ಮರಣಾರ್ಥ ರಾಜ್ಯದ ಪ್ರಮುಖ ಗಳಲ್ಲಿ 
100 ಲಕ್ಷ ಸ ಸಿಗಳನ್ನು ಹೆ ಹೆಚ್ಚುವರಿಯಾಗಿ 
ನೆಡಲು 'ಕ್ರಮವಹಿಸಲಾ ವುದು ಎಂದು 


ಅರಣ್ಯ, ಜೀವಿ ಪರಿಸ್ಥಿತಿ ಹಾಗೂ ಪರಿಸರ 
ಸಚಿವ. ಈಶ್ವರ ಖಂಡ್ರೆ ಹೇಳಿದರು 
ರಾಜ್ಯದ ವಿಶ್ವವಿದ್ಯಾ ಲಯಗಳಲ್ಲಿ 
ಗಾಂಧೀ 'ಅಧ್ಯಯನ ಹ, 
ಸ್ಥಾಪಿಸಲಾ ಇಗುವುದು. ಈಗಾಗಲೇ . ವು 
ವಿಶ್ವವಿದ್ಯಾಲಯಗಳ ಲ್ಲಿರುವ ಗಾಂ 


ಅಧ್ಯಯನ ವಿಭಾಗಗಳ 
ಚಟುವಟಿಕೆಗಳನ್ನು 
ಪುನಶ್ಚೇತನಗೊಳಿಸ ಲಾಗುವುದು ಎಂದು 

ಉನ್ನತ ಶಿಕ್ಷಣ ಸಚಿವ ಡಾ.ಎಂ.ಸಿ. 
ಸುಧಾಕರ್‌ “ಹೇಳಿದರು 

ಜವಳಿ, ಕಬ್ಬು ಅ ಅಭಿವೃದ್ಧಿ, ಸಕ್ಕರೆ 

ಹಾಗೂ ಕೃಷಿ ಮಾರುಕಟ್ಟೆ ಸಚಿವ 
ಶಿವಾನಂದ ಪಾಟೀಲ, 
ಮುಖ್ಯಮಂತ್ರಿಯವರ ನೀತಿ ಮತ್ತು 
ಕಾರ್ಯಕ್ರಮದ ಸಲಹೆಗಾರ ಬಿ.ಆರ್‌ 
ಪಾಟೀಲ, ಶಾಸಕರಾದ ಜೆ.ಟಿ. ಪಾಟೀಲ, 
ಅಲ್ಲಮಪ್ರಭು ಪಾಟೀಲ, ಕರ್ನಾಟಕ 
ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ವೂಡೇ 


ಪಿ. ಕೃಷ್ಣ, 2024 ನೇ ಸಾಲಿನ ಮಹಾತ್ಮ 
ಗಾಂಧೀ ಸೇವಾ ಪ್ರಶಸ್ತಿ ಪುರಸ್ಕೃತ ಪ್ರೊ. 
ಜಿ.ಬಿ. ಶಿವರಾಜ, ರಾಜಿ 


ಚೆಂ 
ವಿನಯ ಕುಮಾರ್‌ ನನರ ಕನ್ನಡ 
ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ. 
ಪುರುಷೋತ್ತಮ ಬಿಳಿಮಲೆ, `ಕರ್ನಾಟಕ 
ಗಾಂಧೀ ಸ್ಮಾರಕ ನಿಧಿ ಕಾರ್ಯಾಧ್ಯಕ್ಷ 
ಎನ್‌.ಆರ್‌. ವಿಶುಕುಮಾರ್‌, ಗೌರವ 
ಕಾರ್ಯದರ್ಶಿ ಎಂ ಸಿ ನರೇಂದ್ರ , 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 
ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ 
ಬಿ.ಬಿ. ಕಾವೇರಿ, ಆಯುಕ್ತ ಹೇಮಂತ್‌ 
ಎಂ. ನಿಂಬಾಳ್ಕರ್‌, ಪ್ರವಾಸೋದ್ಯಮ 
ಇಲಾಖೆಯ ಸರ್ಕಾ ರದ ಕಾರ್ಯದರ್ಶಿ 
ಕೆ. ಫಾಹಿಮ್‌, ಕನ್ನಡ ಮತ್ತು 
ತಿ ಇಲಾಖೆಯ ಸರ್ಕಾರದ 


07 |ನವೆಂಬರ್‌ 2024 


ಮಹಾತ್ಮ ಗಾಂಧಿಯವರ 


ಸೇವಾಗ್ರಾಮ 1936 ರಲ್ಲಿ ಮಹಾತ್ಮ 
ಗಾಂಧಿಯವರು ಸ್ಥಾಪಿಸಿದ ನಾಲ್ಕನೇ 
ಮತ್ತು ಕೊನೆಯ ಲೆಶಮವಾಗಿದೆ. ಅವರ 
ಮೊದಲ ಆಶ್ರಮ ಅಥವಾ ಫೀನಿಕ್ಸ್‌ 
ಸೆಟ್ಸ್‌ಮೆಂಟ್‌ ಎ೦ದು ಕರೆಯಲ್ಪಡುವ 
ಪ್ರಾಯೋಗಿಕ ಸಮುದಾಯವನ್ನು 1904 
ರಲ್ಲಿ ದಕ್ಷಿಣ ಆಫ್ರಿಕಾದ ಡರ್ಬನ್‌ ಬಳಿ 
ಸ್ಥಾಪಿಸಲಾಯಿತು ಮತ್ತು ಅವರ ಎರಡನೇ 
ಆಶ್ರಮವಾದ ಟಾಲ್‌ಸ್ಟಾಯ್‌ ಫಾರ್ಮ್‌ 
ಅನ್ನು 1910 ರಲ್ಲಿ ಜೋಹಾನ್ಸ್‌ಬರ್ಗ್‌ ಬಳಿ 
ಸ್ಲಾಪಿಸಲಾಯಿತು. ಅವರ ಮೂರನೇ 
ಆಶ್ರಮ ಅಂದರೆ, ದಕ್ಷಿಣ ಆಫ್ರಿಕಾದಿಂದ 
ಭಾರತಕ್ಕ ಹಿಂದಿರುಗಿದ ನಂತರ 1915ರಲ್ಲಿ 
ಅಹಮದಾಬಾದ್‌ ಬಳಿಯ ಕೊಚ್ರಾಬ್ಲಲ್ಲಿ 
`ಸತ್ಕಾಗ್ರಹ ಆಶ್ರಮ' ಸ್ಥಾಪಿಸಲಾಯಿತು. 
ಇದನ್ನು ನಂತರ 1917 ರಲ್ಲಿ ಸಬರಮತಿ 
ನದಿಯ ದಡಕ್ಕೆ ಸ್ಥಳಾಂತರಿಸಲಾಯಿತು. 
ಭಾರತವು ಬ್ರಿಟಿಷ್‌ ಆಳ್ವಿಕೆಯಿಂದ ಸ್ವಾತಂತ್ರ್ಯ 
ಪಡೆದಾಗ ಮಾತ್ರ ಆಶ್ರಮಕ್ಕೆ 
ಹಿಂತಿರುಗುತ್ತೇನೆ ಎಂಬ ಗಂಭೀರ 
ಪ್ರತಿಜ್ಞೆಯೊಂದಿಗೆ ಐತಿಹಾಸಿಕ ಸಾಲ್ಟ್‌ 
ಮಾರ್ಚ್‌ ಹಿನ್ನೆಲೆಯಲ್ಲಿ ಮಹಾತ್ಮ ಈ 
ಆಶ್ರಮವನ್ನು ke 12; 1930 ರಂದು 
ತೊರೆದರು," 


08 | ನವೆಂಬರ್‌ 2024 


ಪ್ರ ಪ್ರಸ್ತುತತೆ... 


ಮಹಾತ್ಮರ ಐದನೇ ಮಗನೆಂದು 
ಪರಿಗಣಿಸ ಲ್ಪಟ್ಟ ಜಮ್ನಾಲಾಲ್‌ ಬಜಾಜ್‌ 
ಅವರು ಮಹಾರಾಷ್ಟ್ರದ ವಾರ್ಧಾದಲ್ಲಿ 
ನೆಲೆಸಲು ಗಾಂಧಿಯನ್ನು 


ಮನವೊಲಿಸಿದರು ಮತ್ತು ಸೇವಾಗ್ರಾಮದಲ್ಲಿ 


ಆಶ್ರಮವನ್ನು ಸ್ಥಾಪಿಸಲು ಅವರನ್ನು 
ಬೆಂಬಲಿಸಿದರು. ಏಪ್ರಿಲ್‌ 30, 1936 
ರಂದು, ಮಹಾತ್ಮರು ಈ ಸೆಗಾಂವ್‌ 
ಗ್ರಾಮವನ್ನು ತಮ್ಮ ಮನೆಯನ್ನಾಗಿ 
ಮಾಡಿಕೊಂಡರು. ಆಗ ಅವರಿಗೆ 67 

ರ್ಷ ವಯಸ್ಸಾಗಿತ್ತು ಮತ್ತು ಅವರು 
ಹಳ್ಳಿಯಿಂದ ದೂರವಿರುವ ಜನರ 
ಸಮುದಾಯವಾಗಿ ಆಶ್ರಮವನ್ನು ರಚಿಸುವ 
ಪರವಾಗಿರಲಿಲ್ಲ. ವಾಸ್ತವವಾಗಿ, ಅವರು 
ಇಡೀ ಗ್ರಾಮವನ್ನು ಆಶ್ರಮವಾಗಿ 
ಪರಿವರ್ತಿಸಲು ಬಯಸಿದ್ದರು. ಇಲ್ಲಿ 
ಶೆಗಾಂವ್‌ ಎಂದು ಕರೆಯಲ್ಪಡುವ ' 
ಮತ್ತೊಂದು ಸ್ಥಳವಿತ್ತು ಮತ್ತು 
ಗಾಂಧಿಯನ್ನು ಉದ್ದೇಶಿಸಿ ಬರೆದ 


ಪತ್ರಗಳು ಅಲ್ಲಿಗೆ ಹೋಗಿದ್ದವು. ಆದ್ದರಿಂದ, 


1940 ರಲ್ಲಿ ಗ್ರಾಮವನ್ನು ಸೇವಾಗ್ರಾಮ 
ಎಂದು ಮರುನಾಮಕರಣ 
ಮಾಡಲಾಯಿತು. ಸೇವಾಗ್ರಾಮ ಎಂಬ 
ಪದದ ಅರ್ಥ ಸೇವೆಯ ಗ್ರಾಮ. 
ಸೇವಾಗ್ರಾಮ ಆಶ್ರಮವು ಗಾಂಧಿಯವರ 
ಆಲೋಚನೆಗಳು ಮತ್ತು ಕಾರ್ಯಗಳ 
ಪ್ರಯೋಗಾಲಯವಾಗಿತ್ತು. 
ಸೇವಾಗ್ರಾಮದಿಂದ, ಗಾಂಧಿಯವರು 
ಖಾದಿ ಮತ್ತು ಗ್ರಾಮೋದ್ಯೋಗಗಳ 
ಪ್ರಚಾರದ ಮೂಲಕ ಭಾರತೀಯ 


ಗ್ರಾಮಗಳ ಉನ್ನತಿಯನ್ನು ಮುನ್ನಡೆಸಿದರು. 


ಗಾಂಧಿಯವರು ವ್ಯಕ್ತಿತ್ವ ನಿರ್ಮಾಣವನ್ನು 
ಶಿಕ್ಷಣದ ಅಡಿಪಾಯವೆಂದು 
ಪರಿಗಣಿಸಿದರು. 1937 ರಲ್ಲಿ, 
ಸೇವಾಗ್ರಾಮದಿಂದ ಗಾಂಧಿಯವರು 
ದೇಹ, ಮನಸ್ಸು ಮತ್ತು ಚೈತನ್ಯದ 


ಗಾಂಧಿ ಚಿಂತಕ ಸಿಬಿ ಜೋಸೆಫ್‌ ಅವರ ಉಪನ್ಯಾಸ 


ಸರ್ವತೋಮುಖ ಅಭಿವೃದ್ಧಿಯ 
ಗುರಿಯನ್ನು ಹೊಂದಿರುವ ಮೂಲಭೂತ 
ಶಿಕ್ಷಣದ ಕುರಿತು ತಮ್ಮ ಆಲೋಚನೆಗಳನ್ನು 
ಮಂಡಿಸಿದರು. ಇದು ಅವರ ಸೇವಾಗ್ರಾಮ 
ಹಂತದಲ್ಲಿ, ಅವರು ಸತ್ಯಾಗಹದ ಜೊತೆಗೆ 
ರಚನಾತ್ಮಕ ಕೆಲಸದ ಪರಿಣಾಮಕಾರಿತ್ವದ 
ಬಗ್ಗೆ ಹೆಚ್ಚು ಮನವರಿಕೆ ಮಾಡಿದರು 
ಮತ್ತು 1940 ರ ದಶಕದಲ್ಲಿ ಅವರು 
ಭಾರತೀಯ ಹಳ್ಳಿಗಳ 
ಪುನರ್ನಿರ್ಮಾಣಕ್ಕಾಗಿ ತಮ್ಮ ರಚನಾತ್ಮಕ 
ಕಾರ್ಯಕ್ರಮವನ್ನು ಮಂಡಿಸಿದರು. 
ಅಂತೆಯೇ, ವೈಯಕ್ತಿಕ ಸತ್ಯಾಗಹದ 
ಪೂರ್ವಭಾವಿ ಚರ್ಚೆಗಳು ಸಹ ಇಲ್ಲಿ 
ನಡೆದವು. 1942 ರ ಕ್ವಿಟ್‌ ಇಂಡಿಯಾ 
ಚಳುವಳಿಯ ಕಲ್ಪನೆಯು ಇಲ್ಲಿ ನಡೆದ 
ಮೊದಲ ಸಭೆಯಲ್ಲಿ ರೂಪುಗೊಂಡಿತು. 
1946 ರ ಆಗಸ್‌ 25 ರಂದು 
ಗಾಂಧಿಯವರು ಸೇವಾಗ್ರಾಮ 
ಆಶ್ರಮದಿಂದ ದೆಹಲಿಗೆ ನೊವಾಖಾಲಿಗೆ 
ಹೋಗುವ ನಡಿಗೆಯ ಮಾರ್ಗದಲ್ಲಿ ಎಲ್ಲಾ 
ದಿನಗಳಲ್ಲಿ ಕೋಮು ಸೌಹಾರ್ದಕ್ಕಾಗಿ 
ಕೆಲಸ ಮಾಡಿದರು. ಅವರು 2ನೇ 
ಫೆಬ್ರವರಿ 1948 ರಂದು ಸೇವಾಗ್ರಾಮಕ್ಕೆ 
ಮರಳುವ ನಿರೀಕ್ಷೆಯಲ್ಲಿದ್ದರು. ಆದರೆ 
ದುರದೃಷ್ಟವಶಾತ್‌, ಅವರು ಧಾರ್ಮಿಕ 


ಬಾಘ್ರೆ ಪೆಸಂಚ 


ಮೂಲಭೂತವಾದಿಗಳಿಂದ 
ಹತ್ಯೆಗೀಡಾದರು ಮತ್ತು ಅದು ಜನವರಿ 
30 51948 ರಂದು ಅವರ ಜೀವನವನ್ನು 
ಹಠಾತ್‌ ಅಂತ್ಯಗೊಳಿಸಿತು. ಆದರೆ ಅವರ 
ಜೀವವ ಮತ್ತು ಸಂದೇಶವು 

ಪಂಚದಾದ್ಯಂತದ ಜನರಿಗೆ ಸ್ಫೂರ್ತಿಯ 
ಗ "ಉಳಿದಿದೆ. ಸೇವಾಗೌಮ 
ಆಶ್ರಮವು ಅವರ ತತ್ವಶಾಸ್ತ್ರ ಮತ್ತು 
ಜೀವನವನ್ನು ಅರ್ಥಮಾಡಿಕೊಳ್ಳಲು 
ಯಾತ್ರಾ ಸ್ಥಳವಾಗಿದೆ. 

ಕಸ್ತೂರಬಾ ಗಾ೦ಧಿ ಮತ್ತು ಮಹಾತ್ಮರ 
150 ನೇ ಜನ್ಮದಿನದ ಸಂದರ್ಭದಲ್ಲಿ, 
ಸೇವಾಗ್ರಾಮ ಆಶ್ರಮದ ಐತಿಹಾಸಿಕ 
ಪ್ರಾಮುಖ್ಯತೆ ಮತ್ತು ಅದರ ಧ್ಯೇಯವನ್ನು 
ಗಮನದಲ್ಲಿಟ್ಟುಕೊಂಡು ಅದರ 
ಚಟುವಟಿಕೆಗಳನ್ನು 
ಪುನರುಜ್ಜೀವನಗೊಳಿಸಲು ಮತ್ತು ಆಶ್ರಮ, 
ಗ್ರಂಥಾಲಯ, ಸಂಶೋಧನಾ ಕೇಂದ್ರ 
ಮತ್ತು ವಸ್ತುಸಂಗ್ರಹಾಲಯದ 
ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗಾಂಧಿ 
ಚಿಂತನೆಯ ಪರಂಪರೆಯನ್ನು ಸಂರಕ್ಷಿಸಲು 
ಮತ್ತು ಇಡೀ ಮಾನವಕುಲಕ್ಕೆ ರವಾನಿಸಲು 
ನಿರ್ಧರಿಸಲಾಯಿತು. ಸೇವಾಗ್ರಾಮ ಆಶ್ರಮ 
ಪ್ರತಿಷ್ಠಾನವು 2021-2022ರ ಶೈಕ್ಷಣಿಕ 
ವರ್ಷದಿಂದ ಗ್ರಂಥಾಲಯ, ಸಂಶೋಧನಾ 
ಕೇಂದ್ರ ಮತ್ತು ಸಂಬಂಧಿತ ಚಟುವಟಿಕೆಗಳ 
ಲಸವನ್ನು ಪ್ರಾರಂಭಿಸಿತು. ಗ್ರಂಥಾಲಯ 

ಬ್ರಿ ಸಂಶೋಧನಾ ಕೇಂದ್ರವು 
ಗಾಂಧಿಯವರ ಜೀವನ, ಚಿಂತನೆ ಮತ್ತು 
ವಿಧಾನಗಳ ಅಧ್ಯಯನ ಮತ್ತು 
ಸಂಶೋಧನೆಗೆ ಸೌಲಭ್ಯಗಳನ್ನು ರಚಿಸಲು 


ಬಾಪು ಪ್ರಷಂಚೆ 


ಮತ್ತು ನೀಡಲು ಮತ್ತು ಪ್ರಸ್ತುತ 
ಮಾನವೀಯತೆ ಎದುರಿಸುತ್ತಿರುವ 
ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 
ಮೌಲ್ಯಯುತವಾದ ಪಾಠಗಳನ್ನು 
ಕಲಿಯಲು ಸ್ಥಾಪಿಸಲಾಗಿದೆ. ಇದು 
ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು 
ಯುವಕರಿಗೆ ಮತ್ತು ಜೀವನದ ವಿವಿಧ 
ಹಂತಗಳ ಜನರಿಗೆ ಹಲವಾರು 
ಅಧ್ಯಯನದ ಕೋರ್ಸ್‌ಗಳನ್ನು ನೀಡುತ್ತದೆ. 


ಮಹಾತ್ಮರ 155 ನೇ ಜನ್ಮ 
ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವು 
ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು 
ಯುವಜನರಿಗೆ ಗಾಂಧಿ ಚಿಂತನೆಯ 
ಪ್ರಸ್ತುತತೆಯ ಬಗ್ಗೆ ಪ್ರತಿಬಿಂಬಿಸುತ್ತಿರುವುದು 
ಸಾಕಷ್ಟು ಸೂಕ್ತವಾಗಿದೆ. ಗಾಂಧೀವಾದಿ 
ಚಿಂತನೆಯು ವಿದ್ಯಾರ್ಥಿಗಳು ಮತ್ತು 
ಯುವಜನರಿಗೆ ಮಾತ್ರವಲ್ಲದೆ ಇಂದಿನ 
ಜಗತ್ತಿನಲ್ಲಿಯೂ ಸಹ ಜೀವನದ ವಿವಿಧ 
ಹಂತಗಳ ಜನರಿಗೆ ನಂಬಲಾಗದಷ್ಟು 
ಪ್ರಸ್ತುತವಾಗಿದೆ ಎಂದು ನಾನು ಸೇರಿಸಲು 
ಬಯಸುತ್ತೇನೆ. ಇದು ಕೇವಲ ಪುಸ್ತಕಗಳು 
ಮತ್ತು ಶಿಕ್ಷಣದಲ್ಲಿ ಉಳಿದಿರುವ 
ಚಿಂತನೆಯಲ್ಲ. ಇದು ಜೀವನ ವಿಧಾನ, 
ತತ್ವಶಾಸ್ತ್ರ ಮತ್ತು ಕ್ರಿಯೆಯ ವಿಧಾನಗಳು. 
ನನಗೆ, ಗಾಂಧಿ ಒಬ್ಬ ವ್ಯಕ್ತಿಯಲ್ಲ ಮತ್ತು 
ಅವರು ಕೆಲವು ತತ್ವಗಳು ಮತ್ತು ಮೌಲ್ಯಗಳ 
ಸಾರಾಂಶವಾಗಿದ್ದಾರೆ ಅದು ಇಡೀ 
ಮಾನವೀಯತೆಗೆ ಮಹತ್ತರವಾದ 
ಮಹತ್ವವನ್ನು ಹೊಂದಿದೆ. ಅಕ್ಟೋಬರ್‌ 5, 
2024 ರಂದು, ನಮ್ಮ ಮಾಜಿ ಪ್ರಧಾನಿ 
ರಾಜೀವ್‌ ಗಾಂಧಿ ಅವರ 


ತ 


3 


ಸಲಹೆಗಾರರಾಗಿದ್ದ ಡಾ.ಸ್ಕಾಮ್‌ ಪಿತ್ರೋಡಾ 
ಅವರನ್ನು ( ವರ್ಚುವಲ್‌ ಮೀಟ್‌ನಲ್ಲಿ ) 
ಸೇರಲು ನನಗೆ ಸವಲತ್ತು ಸಿಕ್ಕಿತು. ಈ 
ವರ್ಚುವಲ್‌ ಮೀಟ್‌ನ ಉದ್ದೇಶವೆಂದರೆ 
ಗಾಂಧಿಯವರು ನಿತ್ಯಜೀವನ, ಪ್ರಪಂಚ, 
ರಾಜಕೀಯದಲ್ಲಿ ಇಂದಿಗೂ ಎಷ್ಟರಮಟ್ಟಿಗೆ 
ಒಂದು ತತ್ವಶಾಸ್ತ್ರದ ಸದಾ ಹಸಿರು 
ಮಾರ್ಗದರ್ಶಿ ಪುಸ್ತಕವಾಗಿ ಸದ್ದು 
ಮಾಡುತ್ತಿದ್ದಾರೆ ಎಂಬುದನ್ನು 
ಚರ್ಚಿಸುವುದು. 

ಈ ವರ್ಚುವಲ್‌ ಮೀಟ್‌ನ 
ಆಮಂತ್ರಣದಲ್ಲಿ 'ನನ್ನ ಜೀವನವೇ ನನ್ನ 
ಸಂದೇಶ" ಎ೦ಬ ಗಾಂಧಿಯವರ 
ಸುಪ್ರಸಿದ್ಧ ಉಲ್ಲೇಖವಿದೆ. "ನನ್ನ 
ಜೀವನವೇ ನನ್ನ ಸಂದೇಶ" ಎಂದು 
ಯಾರೊಬ್ಬರೂ ಹೇಳಲಾರರು. ಇದು 
ಮುಂದಿನ ಪೀಳಿಗೆಗೆ ಸಂದೇಶ, ಅವರ 
ಜೀವನ ಮತ್ತು ಕ್ರಿಯೆಯ ನಡುವೆ 
ಯಾವುದೇ ದ್ವಂದ್ವವಿಲ್ಲ, ಅವರು 
ಪ್ರತಿಪಾದಿಸಿದುದನ್ನು ಅವರು ಅಭ್ಯಾಸ 
ಮಾಡಿದರು, ಅವರು ನುಡಿದಂತೆ 
ನಡೆದರು, ಅವರಿಗೆ ಖಾಸಗಿ ಮತ್ತು 
ಸಾರ್ವಜನಿಕ ಜೀವನವಿಲ್ಲ. ಗಾಂಧಿಯವರ 
ಜೀವನವು ತುಂಬಾ ಪಾರದರ್ಶಕವಾಗಿತ್ತು 
ಮತ್ತು ತೆರೆದ ಪುಸ್ತಕವಾಗಿದೆ, 
ಅದಕ್ಕಾಗಿಯೇ ಅವರ ಜೀವನವು 
ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ 
ಸ್ಫೂರ್ತಿಯ ಮೂಲವಾಗಿದೆ ಅಥವಾ 
ಅಪೆರ ಜೀವನ ತತ್ವವನ್ನು 
ಅಳವಡಿಸಿಕೊಳ್ಳುವ” ed: 
ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮ 


09 |ನವೆಂಬರ್‌ 2024 


ಸ್ವಂತ ಕಾಲೇಜಿನಲ್ಲಿ ಧನಾತ್ಮಕ ಪರಿವರ್ತನೆಗೆ 
ವೇಗವರ್ಧಕಗಳಾಗಬಹುದು.. 


ಗಾಂಧಿ ಜೀವನಕ್ಕೆ ಸಮಗ್ರವಾದ ವಿಧಾನವನ್ನು 
ಹೊಂದಿದ್ದರು ಮತ್ತು ಅವರು ಜೀವನವನ್ನು ಸಾಮಾಜಿಕ, 
ಆರ್ಥಿಕ, ರಾಜಕೀಯ, ಧಾರ್ಮಿಕ ಮತ್ತು ಮುಂತಾದವುಗಳಾಗಿ 
ವಿಭಾಗಿಸಿಲ್ಲ. ಅವರು ಜೀವನದ ಸಂಪೂರ್ಣ ಹರವುಗಳನ್ನು 
ಒಂದಾಗಿ ನೋಡಿದರು. ಅವರು ಎಲ್ಲಾ ಜೀವಗಳ ಅಂತರಂಗದ 
ಏಕತೆಯನ್ನು ದೃಢವಾಗಿ ನಂಬಿದ್ದರು. ಗಾಂಧಿಯವರ ವಿಶ್ವ 
ದೃಷ್ಟಿಕೋನವು ಎಲ್ಲಾ ಜೀವಿಗಳ ಪರಸ್ಪರ ಸಂಬಂಧವನ್ನು 
ನಂಬಿದೆ . ಈ ನಿಟ್ಟಿನಲ್ಲಿ ಗಾಂಧಿ ಒಬ್ಬ ಅದ್ವೈತವಾದಿ. ಅಪರ 
ಸರ್ವೋದಯ ತತ್ವವು `ಅವರ ವಿಶ್ವ ದೃಷ್ಟಿಕೋನವನ್ನು 
ಆಧರಿಸಿದೆ. ಸರ್ವೋದಯ ತತ್ವಗಳ ಆಧಾರದ ಮೇಲ 
ಸಮಾಜದ ಎಲ್ಲ ಸದಸ್ಯರ ಕಲ್ಯಾಣ ಮತ್ತು ಜ್ಞಾನೋದಯವನ್ನು 
ಗುರಿಯಾಗಿಟ್ಟುಕೊಂಡು' ಹೊಸ "ಸಮಾಜವನ್ನು ಸ್ಥಾಪಿಸಲು 
ಅವರು ಬಯಸಿದ್ದರು. ಇದು ಎಲ್ಲರ ಕಲ್ಯಾಣವನ್ನು 
ಗುರಿಯಾಗಿಟ್ಟುಕೊಂಡು ಎಲ್ಲರನ್ನೂ ಒಳಗೊಳ್ಳುವ 
ದೃಷ್ಟಿಯಾಗಿದೆ. ಅದು ಕೇವಲ ಬಹುಸಂಖ್ಯಾತರ ಉತ್ತಮ 
ಪ್ರಯೋಜನಗಳ ಪ್ರಯೋಜನಕಾರಿ ಸೂತ್ರವಲ್ಲ. ಸಮಾಜದ 
ಕೊನೆಯ ಅಥವಾ ಅತ್ಯಂತ ವಂಚಿತ ಮತ್ತು ಹಿಂದುಳಿದ ವ್ಯಕ್ತಿಗೆ 
ಅವರ ಕಾಳಜಿ ಇತ್ತು. ಅದಕ್ಕಾಗಿಯೇ ಗಾಂಧಿಯವರು ಜಾನ್‌ 
ರಸ್ಕಿನ್‌ ಅವರ “ ಅನ್‌ ಟು ದಿಸ್‌ ಲಾಸ್ಟ್‌ “ ಅನ್ನು 
ಅನುಸರಿಸಿದರು ಮತ್ತು ಅದರ ನಿರೂಪಣೆಗೆ 
“ಸರ್ವೋದಯ” ಎಂಬ ಹೆಸರನ್ನು ನೀಡಿದರು . 


ನಾವು ಗಾಂಧಿಯವರ ಜನ್ಮದಿನ ಮತ್ತು ಅವರ ಹುತಾತ್ಮ 
ದಿನದಂದು ಅವರಿಗೆ ಗೌರವ ಸಲ್ಲಿಸುತ್ತೇವೆ. ಆದರೆ ಗಾಂಧಿ 
ನಮ್ಮ ಜೀವನದಲ್ಲಿ ಎಲ್ಲಿ ನಿಲ್ಲುತ್ತಾರೆ ಎಂಬ ಪ್ರಶ್ನೆಯನ್ನು ನಾನು 
ನಿಮಗೆ ಕೇಳಲು ಬಯಸುತ್ತೇನೆ. ನಿಮ್ಮಲ್ಲಿ ಗಾಂಧಿಯ ಬಗ್ಗೆ 
ಸ್ಯಾಮ್‌ ಪಿತ್ರೋಡಾ ಅವರ ಅವಲೋಕನಕ್ಕೆ ಪ್ರತಿಕ್ರಿಯಿಸುವಾಗ. 
ನಾನು ಕುಜುನ್ನಿ ಮಾಸ್ತರರ ಗಾಂಧಿಯ ದ್ವಿಪದಿಗಳನ್ನು 
ಉಲ್ಲೇಖಿಸಿದ್ದೇನೆ. ಅದರ ಇಂಗ್ಲಿಷ್‌ ಅನುವಾದ ಹೀಗಿದೆ: 


ಗಾಂಧಿಯವರಿಗೆ ಗಾಂಧಿಯ ಶಿಷ್ಯ ಎಂದರೆ ಸ್ವತಃ ಗಾಂಧಿ 


ಗಾಂಧೀಜಿಯವರ ಶಿಷ್ಯರು ಜಗತ್ತಿನ ಸಮಸ್ತ ಜನರು 
ಗಾಂಧಿವಾದಿಗಳಾಗಬೇಕೆಂದು ಬಯಸಿದ್ದರು. ನನ್ನನ್ನು 
ಹೊರತುಪಡಿಸಿ ಎಲ್ಲರೂ ಗಾಂಧಿಯಾಗಬೇಕು. ನಮ್ಮಲ್ಲಿ 
ಅನೇಕರ ವಿಷಯದಲ್ಲಿ ಇದು ನಿಜ. ನಮ್ಮ ಕುಟುಂಬದಲ್ಲಿ 
ಗಾಂಧಿ ಹುಟ್ಟುವುದು ನಮಗೆ ಇಷ್ಟವಿಲ್ಲ. ನಾವು ಅವರ 
ಮಾರ್ಗವನ್ನು ಅನುಸರಿಸಲು ಬಯಸುವುದಿಲ್ಲ. ಗಾಂಧಿಯನ್ನು 
ಅನುಸರಿಸಲು ನಾವು ಬೇರೆಯವರಿಗಾಗಿ ಹುಡುಕುತ್ತಿದ್ದೇವೆ. * 
ಗಾಂಧಿ ದರ್ಶನ " ಕಾರ್ಯಕ್ರಮವು ನಮಗೆಲ್ಲರಿಗೂ 
ಗಾಂಧಿಯನ್ನು ನಮ್ಮ ಜೀವನದಲ್ಲಿ ತರಲು ಸಹಾಯ 
ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ. 

ಆಗಸ್ಟ್‌ ತಿಂಗಳಿನಲ್ಲಿ, ಗಾಂಧಿ ಸ್ಮಾರಕ ನಿಧಿಯ 75 
ವರ್ಷಗಳ ಸ್ಮರಣಾರ್ಥ ಬೆಂಗಳೂರಿನಲ್ಲಿ ನಡೆದ 
ಅಂತರರಾಷ್ಟ್ರೀಯ ಸೆಮಿನಾರ್‌ನಲ್ಲಿ ಭಾಗವಹಿಸುವ ಅವಕಾಶ 
ನನಗೆ ಸಿಕ್ಕಿತು. “ ಗಾಂಧಿ ಪ್ರಜಾಪ್ರಭುತ್ವ ಮತ್ತು 
ಭಿನ್ನಾಭಿಪ್ರಾಯ” ಈ ಸೆಮಿನಾರ್‌ನ ಅಧಿವೇಶನಗಳಲ್ಲಿ 
ಒಂದಾಗಿತ್ತು ಅದರಲ್ಲಿ ನಾವು ಗಾಂಧಿಯವರ ರಾಜಕೀಯ 
ದೃಷ್ಟಿಕೋನದ ಪ್ರಸ್ತುತತೆ ಮತ್ತು ಪ್ರಜಾಪ್ರಭುತ್ವ ಮತ್ತು 


10 | ನವೆಂಬರ್‌ 2024 


ಭಿನ್ನಾಭಿಪ್ರಾಯದ ಬಗ್ಗೆ ಅವರ ಅಭಿಪ್ರಾಯಗಳನ್ನು 
ಚರ್ಚಿ ಸಿದ್ದೇವೆ. ನನ್ನ ಸಹ-ಸ್ಟೀಕರ್‌ ನಾಗಮೋಹನ ದಾಸ್‌ 
ಕರ್ನಾಟಕದ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿದ್ದರು. 
ಪ್ರಜಾಪ್ರಭುತ್ವ, ನ್ಯಾಯಾಂಗ ಮತ್ತು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ 
ದುಸ್ಥಿತಿಯ ಸವಾಲುಗಳ ಬಗ್ಗೆ ಅವರು ಹೇಳಿರುವುದನ್ನು ನೀವು 
ಕೇಳಬೇಕು. ಇದು ಯು ಟ್ಯೂಬ್‌ ನಲ್ಲಿ ಲಭ್ಯವಿದೆ. ಪ್ರಾತಿನಿಧಿಕ 
ಪ್ರಜಾಪ್ರಭುತ್ವದ ಸಂಸದೀಯ "ರೂಪ ವನ್ನು ಗಾಂಧಿಯವರು 
ಸಾರಾಸಗಟಾಗಿ ತಿರಸ್ಕರಿಸಿದರು ಮತ್ತು ಬಡವರು ಮತ್ತು 
ಅಂಚಿನಲ್ಲಿರುವವರ ಧ್ವನಿಯನ್ನು ಕೇಳುವ ಪ್ರಜಾಪ್ರಭುತ್ವದ 
ವಿಕೇಂದ್ರೀಕೃತ ಸಹಭಾಗಿತ್ವದ ರೂಪವನ್ನು ನಮ್ಮ ಮುಂದೆ 
ಇಟ್ಟರು. ಅವರು ತಮ್ಮ ಕುಂದುಕೊರತೆಗಳನ್ನು ಹೊರಹಾಕಲು 
ಮತ್ತು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು 
ಪಡೆಯುತ್ತಾರೆ. 

ಇದೇ ವರ್ಷದ ಸೆಪ್ಟೆಂಬರ್‌ ಕೊನೆಯ ವಾರದಲ್ಲಿ 
ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯದ ಮಹಿಳಾ 
ಮಹಾವಿದ್ಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಸೆಮಿನಾರ್‌ನ ಮುಖ್ಯ 
ವಿಷಯವೆಂದರೆ; ಭಾರತೀಯ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ 
ಮಹಾತ್ಮ ಗಾಂಧಿಯನ್ನು ಸ್ಮರಿಸುವುದು. ಇದು ಪ್ರಜಾಪ್ರಭುತ್ವದ 
ಬಗ್ಗೆ ಗಾಂಧಿಯವರ ಅಭಿಪ್ರಾಯಗಳಲ್ಲಿ ಹೆಚ್ಚುತ್ತಿರುವ 
ಆಸಕ್ತಿಯನ್ನು ತೋರಿಸುತ್ತದೆ. ಇದು ಭಾರತೀಯ ಪ್ರಜಾಪಭುತ್ಹಕ್ಕೆ 
ಸಮಕಾಲೀನ ಸವಾಲುಗಳ ಸಂದರ್ಭದಲ್ಲಿ ಗಾಂಧಿಯವರ 
ಪ್ರಸ್ತುತತೆಯನ್ನು ಚರ್ಚಿಸಿತು. ಇರಾನ್‌ನ ತತ್ವಜ್ಞಾನಿ ಮತ್ತು 
ಕೆನಡಾದ ಟೊರೊಂಟೊ ಮೂಲದ ಶೈಕ್ಷಣಿಕ. ತಜ್ಞ ರಾಮನ್‌ 
ಜಹಾನ್‌ಬೆಗ್ಲೂ ಅವರು ಗಾಂಧಿಯನ್ನು . ಪ್ರಜಾಪ್ರಭುತ್ವದ 
ಮಹತ್ವದ ಪಾಶ್ಚಿಮಾತ್ಯೇತರ ಸಿದ್ಧಾಂತಿ" ಎಂದು ಕರೆದರು. ಆದರೆ, 
ಅವರ ಪ್ರಜಾಪ್ರಭುತ್ವದ ವಿಚಾರಗಳು ಗಾಂಧಿಯವರ 
ಅಹಿಂಸೆಯಂತೆ ಗಮನ ಸೆಳೆದಿಲ್ಲ ಎಂಬುದು ಗಮನಿಸಬೇಕಾದ 
ಸಂಗತಿ. 


ವಿಶ್ವಸಂಸ್ಥೆಯ ಸ ಸಾಮಾನ್ಯ ಸಭೆಯು 2007 ರಲ್ಲಿ ಮಹಾತ್ಮ 
ಗಾಂಧಿಯವರ ಜನ್ಮದಿನವನ್ನು " ಅಂತರಾಷ್ಟ್ರೀಯ ಅಹಿಂಸಾ 
ದಿನ' ಎಂದು ಘೋಷಿಸಿತು. ಗಾಂಧಿ ಈಗ ಶಾಂತಿ ಮತ್ತು 
ಅಹಿಂಸೆಗೆ ಸಮಾನಾರ್ಥಕವಾಗಿದ್ದಾರೆ. ಫೆಬ್ರವರಿ 2024 ರಲ್ಲಿ 
ನಿಧನರಾದ ಶಾಂತಿ ಅಧ್ಯಯನದ ಪಿತಾಮಹ ಜೋಹಾನ್‌ 
ಗಾಲ್ಬುಂಗ್‌ ಗಾಂಧಿಯವರ ಆಲೋಚನೆಗಳು ಮತ್ತು 
ಪರಿಕಲ್ಪನೆಗಳಿಂದ ಬಹಳ ಪ್ರಭಾವಿತರಾಗಿದ್ದರು. ರಡನಾತ್ಮಕ 
ಮತ್ತು "ಸಾಂಸ್ಕೃತಿಕ ಹಿಂಸಾಚಾರದಂತಹ ಪರಿಕಲ್ಪನೆಗಳನ್ನು 
ರೂಪಿಸುವಲ್ಲಿ ಗಾಂಧಿಯವರ ಆಲೋಚನೆಗಳು ಮತ್ತು ತತ್ವಗಳಿಗೆ 
ಅವರು ತಮ್ಮ ಸಹಮತಿಯನ್ನು ಒಪ್ಪಿಕೊಂಡರು. ಥಾಮಸ್‌ 
ವೆಬ್ಬರ್‌ ಗಾಂಧಿಯನ್ನು “ಗಹನ. ಸಂಘರ್ಷ ಸಿದ್ಧಾಂತಿ" ಎಂದು 
ಬಣ್ಣಿಸಿದರು. ಪ್ರಪಂಚದಾದ್ಯಂತದ ಶಾಂತಿ ಸಂಶೋಧಕರು 
ಪ್ರತಿಪಾದಿಸಿದ ಸಂಘರ್ಷ ರೂಪಾಂತರ ತಂತ್ರಗಳು ಆಳವಾದ 
ಗಾಂಧಿಯ ಮುದ್ರೆಯನ್ನು ಹೊಂದಿವೆ. ಪ್ರಪಂಚದಾದ್ಯಂತದ 
ಅಹಿಂಸಾತ್ಮಕ ಉರಗ ಸ್ಫೂರ್ತಿಯ ಮೂಲವಾಗಿ 
ಗಾಂಧಿ ಉಳಿದಿದ್ದಾರೆ. ಮಾರ್ಟನ್‌ ಲೂಥರ್‌ ಕಿಂಗ್‌ 
ಜೂನಿಯರ್‌ ಸೇರಿದಂತೆ ಅನೇಕ ನೊಬೆಲ್‌ ಪ್ರಶಸ್ತಿ ವಿಜೇತರು 
ತಮ್ಮ ಜೀವನ ಮತ್ತು ಕಾರ್ಯಗಳ ಮೇಲೆ ಗಾಂಧಿಯವರ 
ಪ್ರಭಾವವನ್ನು ಸರಿಯಾಗಿ ಒಪ್ಪಿಕೊಂಡಿದ್ದಾರೆ . 


ನವಭಾರತ ಎಂದು ಕರೆಯಲ್ಲಡುವಲ್ಲಿ, ವಿಭಜಕ ಶಕ್ತಿಗಳಿಂದ 
ಹಿಂದೂ ರಾಷ್ಟ್ರೀಯತಾವಾದಿ ಕಾರ್ಯಸೂಚಿಯನ್ನು ಪ್ರಚಾರ 


ಬಾಪು ಪೆಸಂಚ 


ಮಾಡುವುದನ್ನು ನಾವು ನೋಡುತ್ತಿರುವಾಗ 
ಪರಸ್ಪರ ಧರ್ಮೀಯ ಸಂಬಂಧಗಳ ಬಗ್ಗೆ 
ಗಾಂಧಿಯವರ ದೃಷ್ಟಿಕೋನವು ಹೆಚ್ಚು 
ಪ್ರಸ್ತುತವಾಗಿದೆ. ಇದರ ಪರಿಣಾಮವಾಗಿ, 
ಅಲ್ಪಸಂಖ್ಯಾತರಲ್ಲಿ ಅಭದ್ರತೆಯ ಭಾವನೆ 
ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ 
ವಿರುದ್ಧ ಹಿಂಸಾಚಾರದ ನಿರಂತರತೆಯನ್ನು 
ನಾವು ನೋಡುತ್ತೇವೆ. ಈ ಸನ್ನಿವೇಶವು 
ಹಲವಾರು ನೀತಿ ಬದಲಾವಣೆಗಳು, 
ಆಡಳಿತಾತ್ಮಕ ಕುಶಲತೆಗಳು ಮತ್ತು 
ವ್ಯವಹಾರಗಳ ಚುಕ್ಕಾಣಿ ಹಿಡಿದವರ 
ರಾಜಕೀಯ ನಡೆಗಳ ಫಲಿತಾಂಶವಾಗಿದೆ. 
ಹಾಗೆ ನೋಡಿದರೆ ಅಧಿಕಾರದಲ್ಲಿರುವವರು 
ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ವಿಭಜಕ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಿದ್ದಾರೆ. 
ಪ್ರಬಲ ಸಂಸ್ಕ ತಿಯ ಪ್ರಚಾರ ಮಾಡುವುದು 
* ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು 
ಮುರ್ಬಲಗೊಳಿಸುವುದು ನಮ್ಮ ದೇಶದ 
ಜೈತನ್ಯ ಮತ್ತು ವಿಶಿಷ್ಟ ಸಂಪ್ರದಾಯಗಳಿಗೆ 
ಎರುದ್ಧವಾಗಿದೆ. ಇದು ಯಾವಾಗಲೂ 
ಬಹುಸಂಸ್ಕೃ ತ್ರಿ ಮತ್ತು ಬಹು ಧಾರ್ಮಿಕ 
ದೇಶವಾಗಿತ್ತು ಹಿಂದೂ ಧರ್ಮದ 
ವಿಶಿಷ್ಟತೆಯೆರದರೆ ಅದು ತುಂಬಾ 
ಅನುಕೂಲಕರವಾಗಿತ್ತು ಮತ್ತು ಇತರ 
ಧಾರ್ಮಿಕ ಸಂಪ್ರದಾಯಗಳನ್ನು ನಿಜವಾದ 
ಸನಾತನಿ ಉತ್ಸಾಹದಲ್ಲಿ ಸ ಸ್ವಾಗತಿಸಿತು. 
ಗಾಂಧಿಯವರು. ತಮ್ಮನ್ನು ಸನಾತನಿ 
ಹಿಂದೂ ಎಂದು ಕರೆದುಕೊಳ್ಳುತ್ತಾರೆ . 
ನಾನು ಕಠಿಣ ಹಿಂದುವಾಗಿದ್ದರೂ, 
ಕ್ರಿಶ್ಚಿಯನ್‌, ಇಸ್ಲಾಮಿಕ್‌ ಮತ್ತು 
ರೋರಾಸ್ಟ್ರಿಯನ್‌ ಬೋಧನೆಗಳಿಗೆ ನನ್ನ 
ನಂಬಿಕೆಯಲ್ಲಿ ನಾನು ಜಾಗವನ್ನು 
ಕಂಡುಕೊಂಡಿದ್ದೇನೆ ... ನನ್ನದು 
ಕಿಶ್ಚಿಯನ್ನರನ್ನು ವಿರೋಧಿಸದ 
ವಿಶಾಲವಾದ ನಂಬಿಕೆ-ಪ್ಫೈ ಮೌತ್‌ 
ಸಹೋದರನೂ ಅಲ್ಲ- ಔತ್ತಂತ ಮತಾಂಧ 
ಮುಸಲ್ಮಾನ್‌ ಕೂಡ ಅಲ್ಲ. ಇವು 
ವಿಶಾಲವಾದ ಸಂಭವನೀಯ ಸಹಿಷ್ಣು ಹ್ಲಿತೆಯ 
ಆಧಾರದ ಮೇಲೆ ನಂಬಿಕೆಯಾಗಿದೆ. "ಒಬ್ಬ 
ಮನುಷ್ಯನನ್ನು ಅವನ ಮತಾಂಧ “4 
ಕಾರ್ಯಗಳಿಗಾಗಿ ನಿಂದಿಸಲು ನಾನು 
ನಿರಾಕರಿಸುತ್ತೇನೆ ಏಕೆಂದರೆ ನಾನು 
ಅವರನ್ನು ಅವನ ದೃಷ್ಟಿಕೋನದಿಂದ 
ನೋಡಲು ಪ್ರಯತ್ನಿಸುತ್ತೇನೆ. ಇದು 
ಸ್ವಲ್ಪ ಮುಜುಗರದ ಸ್ಥಾನ 
ನ್ನುವುದು ನನಗೆ ಗೊತ್ತು- ಆದರೆ ಅದು 
.. ಅಲ್ಲ! ಗಾಂಧಿಯವರು ತಮ್ಮ 
ಪ್ರಾರ್ಥನಾ ಸಭೆಗಳಲ್ಲಿ ಅಂತರ್‌- 
ಧರ್ಮೀಯ ತಿಳುವಳಿಕೆಯನ್ನು 
ಉತ್ತೇಜಿಸಲು ವಿವಿಧ ಧರ್ಮಗಳ 


ಬಾಪು ಪ್ರಷ೦ಚೆ 


ಗಂಥಗಳಿಂದ ಒಂದು ಭಾಗವನ್ನು 
ಓದುವುದನ್ನು ಅಭ್ಯಾಸ ಮಾಡಿದರು. 
ಗಾಂಧಿಯವರು ತಾವು ಸ್ಥಾಪಿಸಿದ 
ಗುಜರಾತ್‌ ವಿದ್ಯಾಪೀಠದ 
ವಿದ್ಯಾರ್ಥಿಗಳೊಂದಿಗೆ ಬೈಬಲ್‌ನ ಹೊಸ 
ಒಡಂಬಡಿಕೆಯನ್ನು ಓದುತ್ತಿದ್ದರು, ಅಲ್ಲಿ 
ಅವರು ಜೀವಿತಾವಧಿಯ ಕುಲಪತಿಯಾಗಿ 
ಸೇವೆ ಸಲ್ಲಿಸಿದರು. ಈ ಅಭ್ಯಾಸದ ವಿರುದ್ಧ 
ಸಾರ್ವಜನಿಕ ಪ್ರತಿಭಟನೆಯ ಮುಖಾಂತರ 
ಗಾಂಧಿಯವರು ಯಂಗ್‌ ಇಂಡಿಯಾದಲ್ಲಿ 
ಒಂದು ಲೇಖನವನ್ನು N 
“ಬೈಬಲ್‌ ಓದುವ ಅಪರಾಧ”, 
ಲೇಖನ ಹೇಳುತ್ತದೆ; Mes 
ಧರ್ಮಗ್ರಂಥಗಳನ್ನು ಸಹಾನುಭೂತಿಯಿಂದ 
ಓದುವುದು ಪ್ರತಿಯೊಬ್ಬ ಸುಸಂಸ್ಕೃತ 
ಪುರುಷ ಅಥವಾ ಮಹಿಳೆಯ ಕರ್ತವ್ಯ 
ಎಂದು ನಾನು ಭಾವಿಸುತ್ತೇನೆ. ನಾವು" 
ಇತರರ ಧರ್ಮಗಳನ್ನು ಗೌರವಿಸಬೇಕಾದರೆ 
ಅವರು ನಮ್ಮ ಧರ್ಮವನ್ನು 
ಗೌರವಿಸುವಂತೆ ನಾವು 
ಗೌರವಿಸಬೇಕಾದರೆ, ಪ್ರಪಂಚದ ಧರ್ಮದ 
ಸ್ನೇಹಪರ ಅಧ್ಯಯನವು ಪವಿತ್ರ 
ಕರ್ತವ್ಯವಾಗಿದೆ. ಬೈಬಲ್‌, ಕುರಾನ್‌ ಮತ್ತು 
ಇತರ ಧರ್ಮಗ್ರಂಥಗಳ ಬಗ್ಗೆ ನನ್ನ 
ಅಧ್ಯಯನ ಮತ್ತು ಗೌರವವನ್ನು ನಾನು 
ನಿಷ್ಠಾವಂತ ಸನಾತನ ಹಿಂದೂ ಎಂಬ 
ನನ್ನ ಹೇಳಿಕೆಯೊಂದಿಗೆ ಸಂಪೂರ್ಣವಾಗಿ 
ಸ್ಥಿರವಾಗಿದೆ ಎಂದು ಪರಿಗಣಿಸುತ್ತೇನೆ. 
ಇತರ ಧರ್ಮಗಳ ಬಗ್ಗೆ ನನ್ನ ಗೌರವಾನ್ವಿತ 
ಅಧ್ಯಯನವು ಹಿಂದೂ ಧರ್ಮಗಂಥಗಳ 
ಮೇಲಿನ ನನ್ನ ಗೌರವ ಮತ್ತು 
ನಂಬಿಕೆಯನ್ನು ಕಡಿಮೆ ಮಾಡಲಿಲ್ಲ. 
ಅವರು ನನ್ನ "ಜೀವನದ ದೃಷ್ಟಿಕೋನವನ್ನು 
ಎಶಾಲಗೊಳಿಸಿದ್ದಾರೆ. ಓದೂ 
ಧರ್ಮಗ್ರಂಥಗಳಲ್ಲಿನ « ಅನೇಕ ಅಸ್ಪಷ್ಟ 
ಭಾಗಗಳನ್ನು ಹೆಚ್ಚು ಸ್ಪಷ್ಟವಾಗಿ 

ಅರ್ಥಮಾಡಿಕೊಳ್ಳಲು” ಅವರು ನನಗೆ 
ಸಹಾಯ ಮಾಡಿದ್ದಾರೆ. ಆ ಚೈತನ್ಯವನ್ನು 
ಬೇರೆಲ್ಲ ಸಮಯಕ್ಕಿಂತ ಈಗ ಭಾರತದಲ್ಲಿ 
ನಾವು ಬಯಸುತ್ತೇವೆ. ಗಾಂಧೀವಾದಿ 
ಚಿಂತನೆಯು ಯುವಜನರು ವಿಭಿನ್ನ 
ಸಾಂಸ್ಕೃತಿಕ ಮತ್ತು ಧಾರ್ಮಿಕ 
ಗುರುತುಗಳನ್ನು ಅರ್ಥಮಾಡಿಕೊಳ್ಳಲು 
ಮತ್ತು ಗೌರವಿಸಲು ಪ್ರೋತ್ಸಾಹಿ ಸುತ್ತದೆ, 
ಹೆಚ್ಚು ಸಾಮರಸ್ಯ ಮತ್ತು ಎಲ್ಲವನ್ನೂ 
ಒಳೆಗೊಂಡಿರುವ ಸ ಸಮಾಜವನ್ನು 
ಬೆಳೆಸುತ್ತದೆ'. 

“ಅಹಿಂಸೆ ಮತ್ತು ಶಾಂತಿ' 

ಅಂತರರಾಷ್ಟ್ರೀಯ ಫೆಲೋಶಿಪ್‌ 


ಕುರಿತ 


ಕಾರ್ಯಕ್ರಮದ ಫೆಲೋಗಳೊಂದಿಗೆ ನಾನು 
ಇತ್ತೀಚಿಗೆ ಅಭಿವೃದ್ಧಿಯ 8 ಪರಿಕಲ್ಪನೆಯ ಬಗ್ಗೆ 
ಚರ್ಷಿಸುತ್ತಿದ್ದೆ. ಎರಡನೆಯ ಪ್ರಪಂಚದ 
ನಂತರ ಮುಖ್ಯವಾಹಿನಿಯ ಅರ್ಥಶಾಸ್ತ್ರದಲ್ಲಿ 
ಅಭಿವೃದ್ಧಿಯ ಪರಿಕಲ್ಪನೆಯು ಹೇಗೆ 
ವಿಕಸನಗೊಂಡಿತು ಎಂಬುದನ್ನು ವಿವರಿಸಲು 
ನಾನು ಪ್ರಯತ್ನಿಸುತ್ತಿದ್ದೆ. ಆದರೆ 
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಗತ್ತಿನ 
ವಿವಿಧ ಖಂಡಗಳ ವಿದ್ಯಾರ್ಥಿಗಳು ಚರ್ಚೆಯ 
ಸಮಯದಲ್ಲಿ ಗಾಂಧಯವರ ಸು ಸುಸ್ಥಿರ 
ಅಭಿವೃದ್ಧಿ ಮಾದರಿಗಳ ದೃಷ್ಟಿಕೋನದ 
ಮಹ ತದ ಬಗ್ಗೆ ಮಾತನಾಡದ. ಸರಳತೆ 
ಮತ್ತು: ಸುಸ್ಥಿರ ಜೀವನ ವಿಧಾನವನ್ನು 
ಅಳವಡಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು 
ಪರಿಸರದ ಮೇಲೆ ಅಥವಾ ಆಧುನಿಕ 
ಪರಿಭಾಷೆಯಲ್ಲಿ ಇಂಗಾಲದ ಹೆಜ್ಜೆಗುರುತನ್ನು 
ಕಡಿಮೆ ಮಾಡಬಹುದು ಮತ್ತು ಆ ಮೂಲಕ 
ಸಂಪನ್ಮೂಲಗಳ ಹೆಚ್ಚು ಸಮಾನವಾದ 
ವಿತರಣೆಯನ್ನು ಉತ್ತೇಜಿಸಬಹುದು. ಈ 
ನಿಟ್ಟಿನಲ್ಲಿ ey ಸುಪಸಿ ಸಿದ್ದ 
ನುಡಿಗಳು ಮಾರ್ಗದರ್ಶಕ ಬೆಳಕು. | 
“ಭೂಮಿಯು ಪ್ರತಿಯೊಬ್ಬ ಮನುಷ್ಯನ 
ಅಗತ್ಯವನ್ನು ಪೂರೈ ಸಲು 'ಸಾಕಷ್ಟು 
ಒದಗಿಸುತ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನ 
ದುರಾಶೆಯನ್ನು « ಅಲ್ಲ” ಇದು 

ವಿವೇ dae ಮತ್ತು ಸಮರ್ಥನೀಯ 
ರೀತಿಯಲ್ಲಿ ಸಂಪನ್ಮೂಲಗಳ ಬಳಕೆಯ ಬಗ್ಗೆ 
ಮಾತನಾಡುತ್ತದೆ. 


ಸಿಬಿಕೆ ಜೋಸೆಫ್‌ 


(ಡಾ. ಸಿಬಿ ಕೆ. ಜೋಸೆಫ್‌ ಅವರು, 
ಶ್ರೀ ಜಮ್ನಾಲಾಲ್‌ ಬಜಾಜ್‌ ಸ್ಮಾರಕ 
ಗ್ರಂಥಾಲಯ ಮತ್ತು ಗಾಂಧಿ ಅಧ್ಯಯನ 
ಕೇಂದ್ರದ ನಿರ್ದೇಶಕರು. ಸೇವಾಗ್ರಾಮ 
ಆಶ್ರಮ ಪ್ರತಿಷ್ಠಾನ, ಸೇವಾಗ್ರಾಮ, ವಾರ್ಧಾ- 
442102, ಮಹಾರಾಷ್ಟ್ರ (ಭಾರತ) 

ಔ 


11 |ನವೆಂಬರ್‌ 2024 


12 | ನವೆಂಬರ್‌ 2024 


ತಮಿಳು ನಾಡಿನ 
ಗಾಂಧಿವಾದಿ 


ಎ. ವೈದ್ಯನಾಥ 


1 
GL 
[2 
@ 
[al 
[el 
ಲ 
el 
[eS 
33 
ಕ್ಕ 
[28 
[©] 
pe 
ಆ 
GL 
[CE 
GL 
fy 
Fa 
= 
ಆಗ್ರ 
ಲ 
ಲ 


est 


Ue 
[el 


UE 
2 
GL 
್ಸ ೪6 
1 80, 
[28 g 
6 
de 
i a 
ga 
ನು ೭ 
ದಿ 
ಕು 
1 (8 
ಪ್ರ 
GL 


ಮುಖ್ಯರಾದವರು. ಗಾಂಧೀಜಿಯವ 
ಭಾರತದಲ್ಲಿ ಚಾಲ್ತಿಯಲ್ಲಿದ್ದ ಈ ಅನಿಷ್ಟ 8 


ಸ್‌ 


ಟ್ಟ 

J 

@ 

GL 

ಲ್ಪ 

> 

ಲ್ಪ 

೪೧ 

© ಲ 

SE 

© 

4 

@ GL Gel 
© J ೦; ಚ 

ಎಡೆ 5 

ಡಾ @ © 

ತ 3] 

a gd 


ಬ್ರಾಹ್ಮಣರೆಂದರೆ ಸಾಕು ಹಳದಿ ಕಣ್ಣುಗಳಲ್ಲಿ ನೋಡುವ ನಮ್ಮ 
ತಲೆಮಾರಿನ ಮನೋಭಾವವನ್ನು ೭ ಬದಲಿಸಬಲ್ಲ ಅನೇಕ ಮಹನೀಯರು 
ದಕ್ಷಿಣ ಭಾರತದ ಸಾಮಾಜಿಕ ಹಾಗೂ ರಾಜಕೀಯ ಇತಿಹಾಸದಲ್ಲಿ 
ದಾಖಲಾಗಿದ್ದಾರೆ. ಇಂತಹವರಲ್ಲಿ ಕರ್ನಾಟಕದ ಮಂಗಳೂರಿನ ಕುದ್ಮಲ್‌ 
ರಂಗರಾವ್‌, ಕೇರಳದ ಇ.ಎಂ.ಎಸ್‌.ನಂಬೂದರಿಪಾಡ್‌ ಹಾಗೂ 
ಆಂಧ್ರಪ್ರದೇಶದಲ್ಲಿ ಎಸ್‌.ಆರ್‌.ಶ೦ಕರನ್‌, ಶ್ರೀಮತಿ ಸೀತಮ್ಮ ಹೀಗೆ 
ಮಾನವೀಯದ ಮುಖದ ಬ್ರಾಹ್ಮಣದ ಸಮುದಾಯದ ಹಲವಾರು 
ವ್ಯಕ್ತಿಗಳನ್ನು ಹೆಸರಿಸಬಹುದು. 

ಎ. ವೈದ್ಯನಾಥ ಅಯ್ಯರ್‌ ಅವರು 1890 ರ ಮೇ 16 ರಂದು 
ತಂಜಾವೂರು ಜಿಲ್ಲೆಯ ವಿಷ್ಣಂಪೇ ಟೈ ಎಂಬ ಸ ತಮಿಳು ಬ್ರಾಹ್ಮಣ 
ಕುಟುಂಬದ ಅರುಣಾಚಲಂ ಅಯರ್‌ ಮತ್ತು ಲಕ್ಷ್ಮಿ ಅಮ್ಮಾಳ್‌ ಎಂಬ 
ದಂಪತಿಗಳ ಎಂಟು ಮಕ್ಕಳಲ್ಲಿ ಎರಡನೆಯವರಾಗಿ Fis ಅವರ 
ತಂದೆ ಅರುಣಾಚಲಂ ಅಯ್ಯರ್‌ « ಅವರು ಪುದುಕ್ಕೊಟ್ಟೈ ಮಹಾರಾಜರ 
ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ನಿವೃತ್ತಿಯ ನಂತರ 
ಅವರು ತಮ್ಮ ಕುಟುಂಬದೊಂದಿಗೆ ಮಧುರೈ ನಗರಕ್ಕೆ ಬಂದು ಅಲ್ಲಿ 
ನೆಲೆಸಿದರು. ವೈದ್ಯನಾಥ ಅಯ್ಯರ್‌ ಅವರು ಮಧುರೈ. ನಗರದ ಸೇತುಪತಿ 
ಶಾಲೆಯಲ್ಲಿ ಪೌಢಶಾಲೆಯವರೆಗೆ ಶಿಕ್ಷಣ ಪಡೆದು ಸಂತತ ಮಧುರೈ 
ಸರ್ಕಾರಿ ಕಾಲೇಜಿನಲ್ಲಿ ಚಿನ್ನದ ಪದಕದೊಂದಿಗೆ ಪಿ ಯು.ಸಿ. ಶಿಕ್ಷಣ 
ಮುಗಿಸಿದರು. ಹದಿನೆಂಟನೆಯ ವ ಹು ಅವರ ಪೋಷಕರು. 
ವೈದ್ಯನಾಥ ಅಯ್ಯರ್‌ ಅವರಿಗೆ ೫. ಯದಂತೆ ವಿವಾಹ 
ನೆರವೇರಿ ಸಿದರು. 'ಓಂಬ ತ್ತು ವರ್ಷ ವಯಸ್ಸಿನ ಅಖಿಲಾಂಡ ಅವರ ಜೀವನ 
ಸಂಗಾತಿಯಾಗಿ ಬಂದರು. ವಿವಾಹವಾದ ನಂತರ ವೈದ್ಯನಾಥ ಅಯ್ಯರ್‌ 


ಬಾಪು ಪೆಸಂಚೆ 


ತಮ್ಮ ಪತ್ನಿಯನ್ನು ಅವರ ಪೋಷಕರ ಪಲ್ಲಂಗ 1914 
ರಲ್ಲಿ ಮದ್ರಾಸ್‌ ನಗರಕ್ಕೆ ತೆರಳಿ ಅಲ್ಲಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 
ಪ್ರಥಮ ಸ್ಥಾನದೊಂದಿಗೆ ಬಿ ಬಿ.ಎ. ಪದವಿಯನ್ನು ಪಡೆದರು. 


ಬಿ.ಎ. ಪದವಿ ಮುಗಿಸಿ ಬಂದ ವೈದ್ಯನಾಥ ಅಯ್ಯರ್‌ 
ಅವರು ತಿರುಚ್ಚಿ ( ತಿರುಚ್ಚರಾಪಳ್ಳಿ) ಹಾಗೂ 
ವಸೂಲಿಪಟ್ಟಣಂನ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕಾರ್ಯ 
ನಿರ್ವಹಿಸುತ್ತಾ, ಕಾನೂನು ಪದವಿ "ಶಿಕ್ಷಣವನ್ನು 
ಮುಂದುವರಿಸಿದ್ದರು. ಆನಂತರ ಶಿಕ್ಷಕ. ವೃತ್ತಿಯನ್ನು ತೊರೆದು 
ಮಧುರೈ ನಗರದಲ್ಲಿ ಪ ಪ್ರಸಿದ್ಧ ವಕೀಲರಾಗಿದ್ದ ನಟೇಶ ಅಯ್ಯರ್‌ 
Poe ಬಳಿ ವ ಔಕೀಲರಾಗಿ ಸೇವೆ ಸಲ್ಲಿಸುತ್ತಾ 
ವಕೀಲಿ ವೃತ್ತಿಯ ಅನುಭವವನ್ನು ಪಡೆದರು. ಕೇವಲ "ಒಂದು 
ವರ್ಷದಲ್ಲಿ ನಟೇಶ ಅಯ್ಯರ್‌ ಅವರು ವೈದ್ಯನಾಥ ಅಯ್ಯರ್‌ 
ಅವರ ಸಾಮರ್ಥ್ಯವನ್ನು ಗಮನಿಸಿ ತಮ್ಮದೇ” ಆದ ಕಾನೂನು 
ವೃತ್ತಿ ಪ್ರಾರಂಭಿಸಲು ಪ್ರೋತ್ಸಾಹಿಸಿದರು. ನಟೇಶ ಅಯ್ಯರ್‌ 
ಅವರು ಎ. ವೈದ್ಯನಾಥ ಅಯ್ಯರ್‌ ತಮ್ಮ ಬಳಿ ಸೇವೆ" 
ಸಲ್ಲಿಸುತ್ತಿದ್ದಾಗ ಸ್ವ "ತ ಮಗನಂತೆ ಮನೆಯಲ್ಲಿರಿಸಿಕೊಂಡು 
ಪೋಷಿಸಿದ್ದರು. ಅನಂತರ ವೈದ್ಯನಾಥ ಅಯ್ಯರ್‌ ಅವರು 
ಮಧುರೈ, ಪುದುಕೊಟ್ಟೆ ಮತ್ತು ತಿರುನಲ್ವೇಲಿ 
ನ್ಯಾಯಾಲಯಗಳಲ್ಲಿ ವಕೀಲರಾಗಿ ಹಲವಾರು ಮೊಕದ್ದಮೆ 
ಪ್ರಕರಣಗಳಿಗೆ ಹಾಜರಾಗಿ ತಮ್ಮ ವಾಕ್ಚಾತುರ್ಯದಿಂದ 
ನ್ಯಾಯಾಧೀಶರ ಮನಗೆದಿದ್ದರು. ಜೀವನಾಧಾರವಾದ ವಕೀಲಿ 
ವೃತ್ತಿಯಲ್ಲಿ ಅವರು ಹಲವು ಆದರ್ಶಗಳನ್ನು 
ಅಳವಡಿಸಿಕೊ೦ಡಿದ್ದರು. ನ್ಯಾಯಸಮ್ಮತವಾಗಿದ್ದ ಪ್ರಕರಣಗಳನ್ನು 
ಮಾತ್ರ ತೆಗೆದುಕೊಳ್ಳುತ್ತಿದ್ದರು. ಜನರ ಅಗತ್ಯಗಳಿಗೆ 
ಸಂವೇದನಾಶೀಲರಾಗಿದ್ದರು. ಈ ಕಾರಣದಿಂದಾಗಿ ಬಹುಬೇಗ 
ಅವರು ತಮ್ಮ ವೃತ್ತಿಯಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ 
ಉತ್ತಮ ಹೆಸರು ಗಳಿಸಿದರು. 


ವೈದ್ಯನಾಥ ಅಯ್ಯರ್‌ ಅವರು ಮದ್ರಾಸ್‌ ಪೆಸಿಡೆನ್ಸಿ 
ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕ ನಾಯಕರ 
ಲೇಖನಗಳು ಮತ್ತು ಭಾಷಣಗಳಿಂದ ಪ್ರೇರಿತರಾಗಿದ್ದರು. 
ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 
ಆಗಮಿಸಿದ ನಂತರ 1919 ರಲ್ಲಿ ಮೊದಲ ಬಾರಿಗೆ ಮಧುರೈ 
ನಗರಕ್ಕೆ ಭೇಟಿ ನೀಡಿದರು. ಆನಂತರ 1921 ರ ಸೆಪ್ಟೆಂಬರ್‌ 
22 ರಂದು ತಮ್ಮ ಎರಡನೆಯ ಭೇಟಿಯ ಸಮಯದಲ್ಲಿ, 
ಗಾಂಧೀಜಿಯವರು ಸ್ಥಳೀಯ ರೈತರೊಂದಿಗೆ ತಮ್ಮ ಸೊಂಟಕ್ಕೆ 
ಸಣ್ಣದಾದ ಬಿಳಿಯ ಧೋತಿಯನ್ನು ಸುತ್ತಿಕೊಂಡು 


ಬರುವುದನ್ನು ನೋಡಿ ಅಯ್ಯರ್‌ ಅವರಿಂದ ಪ್ರಭಾವಗೊಂಡರು. 


1920 ರ ಸೆಪ್ಪಂಬರ್‌ ತಿಂಗಳಲ್ಲಿ ಆರಂಭಗೊಂಡಿದ್ದ 
ಅಸಹಕಾರ ಚಳವಳಿಯ ನಂತರ, ಗಾಂಧೀಜಿಯವರು 
ದೇಶಾದ್ಯಂತ ಸ್ವಯಂಸೇವಕರನ್ನು ಖಾದಿ ಪ್ರಚಾರ ಹಾಗೂ 
ಹಿಂದೂ-ಮುಸ್ಲಿಂ ಸಹಕಾರ, ದಲಿತ ಸಬಲೀಕರಣ ಮತ್ತು 
ಮದ್ಯಪಾನ ನಿರ್ಮೂಲನೆ ಮುಂತಾದ ಚಟುವಟಿಕೆಗಳಲ್ಲಿ” 
ಪಾಲ್ಗೊಳ್ಳುವಂತೆ ವಿನಂತಿಸಿದ್ದರು. ಮಧುರೈ ಜಿಲ್ಲೆಯಾದ್ಯಂತ 
ವೈದ್ಯನಾಥ ಅಯ್ಯರ್‌ ಸೇರಿದಂತೆ ಹಾ ಸ್ವಯಂಸೇವಕರು 


ಖಾದಿ ಬಟ್ಟೆಯನ್ನು ಪ್ರಚಾರ ಮಾಡಲು ಪ್ರಾರಂಭಿಸಿದರು ಮತ್ತು 


ಮಧುರೈ ಮತ್ತು ಹತ್ತಿರದ ಹಳ್ಳಿಗಳಲ್ಲಿ ಖಾದಿ ಬಟ್ಟೆಯನ್ನು 
ತಯಾರಿಸಲು ಅಯ್ಯರ್‌ ಅವರು ಚರಕವನ್ನು ಸ್ಥಳಿಯ 
ಜನತೆಗೆ ಪರಿಚಯಿಸಿದರು. 


ಬಾಪು ಪೆಸಂಚೆ 


ಗಾಂಧೀಜಿಯವರು 1930 ರಲ್ಲಿ ನಡೆಸಿದ ಉಪ್ಪಿನ 
ಸತ್ಯಾಗ್ರಹ ದಂಡಿಯಾತ್ರೆಗೆ ಪರ್ಯಾಯವಾಗಿ ತಮಿಳುನಾಡಿನಲ್ಲಿ 
ರಾಜಾಜಿಯವರ ನೇತೃತ್ವದಲ್ಲಿ ನಡೆದ ವೇದಾರಣ್ಯಂ 
ಸತ್ಯಾಗ್ರಹದಲ್ಲಿ ಪಾಲ್ಗೊಂಡರು. 1932 ರಲ್ಲಿ ಗಾಂಧೀಜಿ ನಾಗರಿಕ 
ಅಸಹಕಾರ ಚಳುವಳಿಯನ್ನು ಪುನಃ ಪ್ರಾರಂಭಿಸಿದಾಗ 
ಅಯ್ಯರ್‌ ಮಧುರೈನಲ್ಲಿ ಮದ್ಯಪಾನ ವಿರೋಧಿ ಅಭಿಯಾನ 
ಮತ್ತು ಎದೇಶಿ ವಸ್ತುಗಳ ಬಹಿಷ್ನಾ ರದ ಚಳುವಳಿಯ 
ನೇತ್ಸಃ ೈತ್ವವನ್ನು ವಹಿಸಿದರು. ಅಯ್ಯರ್‌ ಅವರು ತಮ್ಮ ವೈಯಕ್ತಿಕ 
ಗಳಿಕೆಯಿಂದ ಈ ಪ್ರಚಾರಕ್ಕಾಗಿ ಮುಡಿದ ವೆಚ್ಚವನ್ನು. ಭರಿಸಿದರು. 
ಜೊತೆಗೆ ಸತ್ಯಾಗ್ರಹಲ್ಲಿ ಒಂದು ವರ್ಷ ಜೈಲು ಶಿಕ್ಷೆ 
ಅನುಭವಿಸಿದರು. 1942 ರ Ka ಇಂಡಿಯಾ ಚಳುವಳಿಯಲ್ಲಿ 
ಅಯ್ಯರ್‌ ಜೊತೆ ಅವರ ಪ ಸಿ ಅಖಿಲಾಂಡಂ ಕೂಡಾ 
ಭಾಗಿಯಾಗಿ ದಂಪ ತಿಗಳಿಬ್ಬರೂ ಜೈಲುವಾಸ ಅನುಭವಿಸಿದರು 
ಅಯ್ಯರ್‌ ಜೈಲಿನಲ್ಲಿರುವಾಗ ಅವರ ಹಿರಿಯ ಪುತ್ರ ನಿಧನ 
ಹೊಂದಿದನು. ಎರಡು ವಾರಗಳ ನಂತರ ಅಯ್ಯರ್‌ ಅವರಿಗೆ 
ಈ ಸುದ್ದಿ ತಲುಪಿತು. ಪೆರೋಲ್‌ ಮೇಲೆ ಹೊರಬಂದು ತಮ್ಮ 
ಹಿರಿಯ ಮಗನ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದರು. 
ಆರು ತಿಂಗಳ ನಂತರ, ವೈದ್ಯನಾಥ ಅಯ್ಯರ್‌ ಅಲಿಪುರ 
ಜೈಲಿನಿಂದ ಬಿಡುಗಡೆಯಾದರು. ಆದರೆ, ಅವರನ್ನು ಜೈಲಿನ 
ಪ್ರವೇಶ ದ್ವಾರದಲ್ಲೇ ಇನ್ನೋ ೦ದು ಪ್ರಕರಣದಲ್ಲಿ ಅವರನ್ನು 
ಬಂಧಿಸಿ ತಂಜಾವೂರು ಜೈಲಿಗೆ ಕರೆದೊಯ್ದು. ನಂತರ ವೆಲ್ಲೂರು 
ಜೈಲಿಗೆ ಸ್ಥಳಾಂತರಿಸಲಾಯಿತು. 1945 ರಲ್ಲಿ, ಸಾಮಾನ್ಯ 
ಕ್ಹಮಾದಾನದ ಭಾಗವಾಗಿ, ಅಯ್ಯರ್‌ ಅವರು ಜೈಲಿನಿಂದ 
ಬಿಡುಗಡೆಯಾದರು ಮತ್ತು ಅವರು ವಕೀಲರಾಗಿ ತಮ್ಮ 
ಉದ್ಯೋಗವನ್ನು ಮುಂದುವರೆಸಿದರು. ಮಧುರೈ ಜಿಲ್ಲೆಯಲ್ಲಿ 
ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಸಹಕಾರಕ್ಕಾಗಿ 
ಅಯ್ಯರ್‌ ನಿರಂತರವಾಗಿ ಶ್ರಮಿಸಿದ್ದರು. 

ವೈದ್ಯನಾಥ ಅಯ್ಯರ್‌ ಅವರು ವಕೀಲಿ ವೃತ್ತಿಯ ಜೊತೆಗೆ 
ಸ್ವಾತಂತ್ರಬ್‌ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಲ್ಲದೆ. 
ಅವರು ನಡೆಸಿದ ಹರಿಜನರಿಗೆ ದೇವಾಲಯ ಪ್ರವೇಶ ಚಳವಳಿ 
ಮತ್ತ ದಲಿತರ ಹಕ್ಕುಗಳ ಬಗೆಗಿನ ಅವರ ಕೊಡುಗೆಗಳು 

ತ್ವ ಪೂರ್ಣವಾಗಿವೆ. 1932 ರಲ್ಲಿ ಗಾಂಧೀಜಿ ಮತ್ತು 

ಅ ಇಬ್ಬರೂ ಪುಣೆ ಒಪ್ಪಂದಕ್ಕೆ ಸಹಿ ಹಾಕದರು. 
ಒಪ್ಪಂದದಂತೆ ದಲಿತರ ಹಕ್ಕುಗಳಿಗಾಗಿ "ದೇಶಾದ್ಯಂತ ಸಮಾವೇಶ, 


13 |ನವೆಂಬರ್‌ 2024 


ತು. ಅದೇ ಸಮಯದಲ್ಲಿ, 


ಸಾರ್ವಜನಿಕ ಸಭೆಗಳನ್ನು ನಡೆಸಲಾಯಿ 
ತಿರುವಾಂಕೂರ್‌ ಚಕೆಯು ಅಸ್ಪಶ್ಯತೆಯನ್ನು ತೊಡೆದುಹಾಕಲು 


ವ್ಸ 


ಬಯಸಿದನು ಮತ್ತು 1935 ರ ನವೆಂಬರ್‌ 12 8 
ಪ್ರತಿಯೊಬ್ಬ ದಲಿತನು ತನ್ನ ರಾಜ್ಯದಲ್ಲಿರುವ ಎಲ್ಲಾ My 
ದೇವಾಲಯಗಳನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಎಂದು 
ಘೋಷಿಸಿದನು. ಇದರ ಬೆನ್ನಲ್ಲೇ ದಲಿತರು ನಿರ್ಭೀತಿಯಿಂದ 
ದೇವಸ್ಥಾನಗಳಿಗೆ ಪ್ರವೇಶಿಸಿ ಡೇ ವರಿಗೆ ಪೂಜೆ ಸಲ್ಲಿಸಿದರು. 
ತಿರುವಾರಿಕೂರಿನಲ್ಲಿ ಅಸ್ತ ಸೃಶ್ಯತೆ ನಿವಾರಣೆಯಾಗಿದೆ ಎಂಬ ಸುದ್ದಿ 
ಕೇಳಿದ ಅಯ್ಯರ್‌ ಅವರಿಗೆ ಸಂತೋಷ ಮತ್ತು 
ಪ್ರೇರಣೆಯಾಯಿತು. ಅವರು ತಮಿಳುನಾಡಿನಾದ್ಯಂತ ದೇವಾಲಯ 
ಪ್ರವೇಶಕ್ಕಾಗಿ ಅನೇಕ ಸಾರ್ವಜನಿಕ ಸಭೆಗಳು ಮತ್ತು 


ಸಮಾವೇಶಗಳನ್ನು ನಡೆಸಲು ಪ್ರಾರಂಭಿಸಿದರು. 


ವೈದ್ಯನಾಥ ಅಯ್ಯರ್‌ ಅವರೊಂದಿಗೆ ನ 
ಡಾ.ಜಿ.ರಾಮಚಂದ್ರನ್‌, ಸೋಪನುಂನನ ಭಾರತಿ, ಮನಕ್ಕಲ್‌ 
ಪಟ್ಟಾಭಿರಾಮಯ್ಯರ್‌. ಚೋಳವಂದನ್‌ ಚಿನ್ನಸಾಮಿ ಪಿಳ್ಳೆ ಮತ್ತು 
ಮತ್ತಪರೈ ವೆಂಕಟರಾಮ ಅಯ್ಯರ್‌ ಮುಂತಾದವರು ದಲಿತರಿಗೆ 
ಮಧುರೈ ಮೀನಾಕ್ಷಿ ದೇವಾಲಯ ಪ್ರವೇಶಕ್ಕೆ ಶ್ರಮಿಸಿದ 
1939 ರ ಜೂನ್‌ "ತಿಂಗಳಲ್ಲಿ ಮಧು ಕೈನಲ್ಲಿ ನಡೆದ ದೇವಾಲಯ 
ಪ್ರವೇಶ ಸಮ್ಮೇಳನದ ಸಂದಭ ರ್ಕದಲ್ಲಿ ಹರಿಜನರ ದೇವಾಲಯ 
ಪ್ರವೇಶವು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ಅಯ್ಯರ್‌ 
ಘೋಷಿಸಿದರು. ಆನಂತರ, ಇಡೀ ತಿಂಗಳು ಮಧುರೆ 
ನಗರದಾದ್ಯಂತ ದೇವಾಲಯ ಪ್ರವೇಶದ ಪರ ಮತ್ತು ನಿಠುದ್ಧ 


51 


14 | ನವೆಂಬರ್‌ 2024 


ದೇವಸ್ಥಾನ ಟ್ರಸ್ಟಿನ ಸದಸ್ಯರು ಮತ್ತು ಅದರ ಅಧ್ಯಕ್ಷ ಆರ್‌ಎಸ್‌ 
ನಾಯ್ಡು ಈ ಸುಧಾರಣೆಯನ್ನು ಬೆಂಬಲಿಸಿದರು. 1939 ರ ಜುಲೈ 


೭9. 

ಕ ಘಟನೆ ನಡೆಯಿತು. ಅಂದು ಅಯ್ಯರ್‌ 
ರ ಜಾತಿಗಳ ಸದಸ್ತ ಸ್ಕರೊಂದಿಗೆ ಮೀನಾಕ್ಷಿ 
ಅಮ್ಮನ ದೇವಸ್ಥಾನಕ್ಕೆ ಶಾ ದೇವಸ್ಥಾನದ ಪ್ರವೇಶ 
.ಎಸ್‌.ನಾಯ್ದು ಅವರನ್ನು ಸನ್ಮಾನಿಸಿ, ದೆ ದೇವಸ್ಥಾನದ 
ರ್ಭಗುಡಿಗೆ ಡು ಪೂಜೆ ಸಲ್ಲಿಸಲು ಸೂಕ್ತ 
ನೆಯ Pd ತರ ಅಯ್ತರ್‌ ಅವರು 
ವಾಗಿದೆ ನನದ 


ತ್ರ 
[oF 
೨36 
@ 
q 


ನ ನ್ತ 
ಕುಟುಂಬವು ಇನ್ನು ಮುಂದೆ ತಮ್ಮ ಬಾಹಣ ಸಮುದಾಯದ 
ಭಾಗವಾಗಿದ್ದ ಇ ಎಂದು ಘಃ ಕೆ 
ದೇವಿಯು 


ಆ Gl 
11] 
ಐಂ 
ಇತ 
th 
ಜರ 
ಜೋ 
1೧1 
ನ ಳ್ಣೆ 
AAA 
1. 
3 9 
ಕ್ಲಿ 
& 916 ಜೆ 
ಗ ೨6 
ಓಲ್‌ ಭ್ರ ಅನ್ನಿ 
9 ಔನ 
GL 
ಸ ಶೆ 
@ 
ತ್ರೆ 
೩೬ 


ke) 
ತೆ. 
ಜಾ 
| 
© 
[oe] 
೬೦ 
2 
[af 
ಲ 
ಟ್‌ 
ಲ 
(೬೦ 
© 
4 
35 
| ₹. 
b 
& 


[ICC 
ಗು? 
HIE 
(ಟಿ ಬಿ 
gt 
ನ a 
ಜಿ 
C 
4 
aA a 
೫ > 
CL 
11 
೨೬ 
ಛಃ 
೬ 
> 
(©) 
3) 
ದು 
ತ 
ತ್ರ 
[1 


ನ್ನು ಸಾಧಿಸಲು ಹಲವಾರು ವಿರೋಧಾಭಾಸಗಳ ವಿರುದ್ಧ 
€ರಾಡಿದ ಅಯ್ಯರ್‌ ಅವರ ಕೊಡುಗೆಯು ಅತ್ಯಂತ 
ನೀಯವಾಗಿದೆ. 


1946 ರಲ್ಲಿ, ಗಾಂಧೀಜಿ, ಸರ್ದಾರ್‌ ಪಟೇಲ್‌ ಮತ್ತು 
ರಾಜಾಜಿಯವರ ಬಲವಂತದ ಕಾರಣ, ವೈದ್ಯನಾಥ « ಅಯ್ಯರ್‌ 


ಅವರು ಮೇಲೂರು ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆ ಯಲ್ಲಿ 


(೧? 
1. 
[2 


& 


36 


ನು 
ಕಲ್ಯಾಣ, ಹೊಸ ಸರ್ಕಾರದ ನೀತಿಗಳು, ಶಿಕ್ಷಣ ಮತ್ತು ಮಹಿಳಾ 
ಕಲ್ಯಾಣ ಮತ್ತು ಸಂವಿಧಾನದ ಮಸೂದೆಗಳ ಬಗ್ಗೆ ಅವರ ಅದ್ಭುತ 
ಮತ್ತು ಅತ್ಯುತ್ತಮ ಚಿ೦ತನೆಗಳು ಅವರ ಪ್ರಾಮಾಣಿಕತೆ ಮತ್ತು 
ಜನರ ಕಲ್ಯಾಣದಲ್ಲಿ ಅವರ ಆಸಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ವಿವಿಧ 
ವಿಧೇಯಕಗಳಿಗೆ ಅವರ ತಿದ್ದುಪಡಿಗಳನ್ನು ವಿಧಾನಸಭೆಯಲ್ಲಿ 
ಆಗಾಗ್ಗೆ ಅ೦ಗೀಕರಿಸಲಾಯಿತು 


ಲ 


(ಸ 
ಅಯ್ಕರ್‌ ಅವರು ತಮಿಳುನಾಡು ಹರಿಜನ ಸೇವಕ ಸಂಘ 


ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿದರು. ಹರಿಜನ ಉನ್ನತಿ ಸ 
ಸಲ್ಲಿಸಿದ ವರದಿ ಕುರಿತು ಅವರು ಮಾಡಿದ ಭ ಭಾಷಣಗಳು. ಎಲ್ಲರ 
ಗಮನ ಸೆಳೆದವು. ಅಯ್ದರ್‌ ಅವರು ಮದಾಸ್‌ ವಿಧಾನಸಭೆಯಲ್ಲಿ 


ಮಾಡಿದ ಶ್ಲಾಘನೀಯ ಭಾಷಣಗಳನ್ನು ಪ್ರೊಫೆಸರ್‌ 
ಪಿ.ಎಸ್‌.ಚಂದ್ರಪ್ರಬು ಎಂಬುವರು ಸಂಕಲಿಸಿದ್ದಾರೆ 
ಹಾಗೂ ಮಧುರೈನಗರದ ಗಾಂಧಿ ಸ್ಮಾರಕ ಟ್ರಸ್ಟ್‌ ನ 
ವತಿಯಿಂದ "ವಾಯ್ಸ್‌ ಆಫ್‌ ಎ ಗ್ರೇಟ್‌ ಸೋಲ್‌” 
ಎಂಬ ಶಿರ್ಷಿಕೆಯಡಿಯಲ್ಲಿ ಪುಸ್ತಕವನ್ನು 
ಪ್ರಕಟಿಸಲಾಗಿದೆ. ಆ ದಿನಗಳಲ್ಲಿ ಸರಿಯಾದ ಅತಿಥಿ 
ಗೃಹಗಳಿಲ್ಲದ ಕಾರಣ ಕಾಂಗೆಸ್‌ ನಾಯಕರು 
ಮಧುರೈ ನಗರಕ್ಕೆ ಬಂದಾಗಲೆಲ್ಲಾ ವೈದ್ಯನಾಥ 
ಅಯ್ಯರ್‌ ಅವರ ಮನೆಯಲ್ಲಿ ಇರುತ್ತಿದ್ದರು. ಡಾ. 
ಬಾಬು ರಾಜೇಂದ್ರ ಪ್ರಸಾದ್‌, ಸರ್ದಾರ್‌ 
ವಲ್ಲಭಭಾಯಿ ಪಟೇಲ್‌, ಕಮಲಾದೇವಿ 
ಚಟ್ಟೋಪಾಧ್ಯಾಯ, ಮದನ್‌ ಮೋಹನ್‌ 
ಮಾಳವೀಯ ಮತ್ತು ಜಮನ್‌ಲಾಲ್‌ ಬಜಾಜ್‌ 
ಅವರಂತಹ ನಾಯಕರು ಮಧುರೈಗೆ ಭೇಟ 
ನೀಡಿದಾಗ ಅವರ ನಿವಾಸದಲ್ಲಿ ಅತಿಥಿಗಳಾಗಿ 
ಉಳಿದುಕೊಳ್ಳುತ್ತಿದ್ದರು. 

ವೈದ್ಯನಾಥ ಅಯ್ಯರ್‌ ವಕೀಲರಾಗಿ ಆದಾಯ 
ಗಳಿಸಲು ಪ್ರಾರಂಭಿಸಿದ ತಕ್ಷಣ, ಅವರು ಬಡ 
ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯವನ್ನು, 
ವಿಶೇಷವಾಗಿ ಪ್ರ ಸ್ತರಗಳನ್ನು ಒದಗಿಸಲು “ವ್ಯವಸ್ಥೆ 
ಮಾಡಿದರು. ಶಾಠೆಗೆ ಹೊಗಲು ಸಾಧ್ಯವಾಗದ 
ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ನೋವು 
ಮತ್ತು ಅಸಹಾಯಕತೆಯನ್ನು ನೋಡಿ ಅವರು 
ನೊಂದುಕೊಳ್ಳುತ್ತಿದ್ದರು. ಯಾರಾದರೂ 
ಬಡಜನರು ಖಾದಿ ಬಟ್ಟೆಗಳನ್ನು ಧರಿಸುವ 
ಬಯಕೆಯನ್ನು ವ್ಯಕ್ತಪಡಿಸಿ, ಅದನ್ನು ಖರೀದಿಸಲು 
ಸಾಧ್ಯವಾಗದಿದ್ದರೆ, ಅಯ್ಕರ್‌ ಅವರು ತಮ್ಮ 
ಖರ್ಚಿನಲ್ಲಿ ಬಟ್ಟೆಗಳನ್ನು ನೀಡಲು ಖಾದಿ 
ಅಂಗಡಿಗೆ ಚೀಟಿಯನ್ನು ಕಳುಹಿಸುತ್ತಿದ್ದರು. 
ಅಯ್ಯರ್‌ ಅವರು 1958 ರ ಫೆಬವರಿ” 23 ರಂದು 
ಮಧುರೈ ನಗರದಲ್ಲಿ ನಿಧನರಾದರು. ವೈದ್ಯನಾಥ 
ಅಯ್ಯರ್‌ ಅವರು ನಿಸ್ವಾರ್ಥ ಹುತಾತ್ಮರಾಗಿ, 
ಧೀಮಂತ ನಾಯಕರಾಗಿ, ಮಾನವೀಯ 
ಸಜ್ಜನರಾಗಿ, ಮಹಾನ್‌ ದೇಶಪ್ರೇಮಿಯಾಗಿ, 
ನಿಜವಾದ ಗಾಂಧಿವಾದಿಯಾಗಿ, ಸಾಮಾಜಿಕವಾಗಿ 
ತುಳಿತಕ್ಕೊಳಗಾದ ವರ್ಗಗಳ ರಕ್ಷಕರಾಗಿ ಮತ್ತು 
ಭಾರತೀಯ ಸಮಾಜದ ಸುಧಾರಕರಾಗಿ ಸಮಾಜಕ್ಕೆ 
ಹಲವು ಆಯಾಮಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 
ಅವರ ನಿಸ್ವಾರ್ಥ ಸೇವೆಯು ಇಂದಿನ ಯುವ 
ತಲೆಮಾರಿಗೆ ಮಾದರಿಯಾಗಿದೆ. ಮೀನಾಕ್ಷಿ 
ದೇವಾಲಯದ ಬಳಿ ಇರುವ ಅವರ ಪ್ರತಿಮೆಗೆ 
ಪ್ರತಿ ದಿನವೂ ದಲಿತ ಕಾರ್ಯಕರ್ತರು ಅಥವಾ 
ನಾಯಕರು ಹೂವಿನ ಹಾರ ಹಾಕಿ ನಮಿಸುತ್ತಾರೆ. 
ದೀನ ದಲಿತರ ಪಾಲಿಗೆ ದೇಗುಲದ ಒಳಗಿರುವ 
ಮೀನಾಕ್ಷಿ ಅಮ್ಮನಿಗಿಂತ ಎ.ವೈದ್ಯನಾಥ ಅಯ್ಯರ್‌ 
ಅವರು ದೇವರಾಗಿದ್ದಾರೆ. 


- ಜಗದೀಶ್‌ ಕೊಪ್ಪ 


ನೆಹರು 
ಜನ್ಮದಿನ 


ನವೆಂಬರ್‌ 14 


ಪ್ರಧಾನಿ ಜವಾಹರಲಾಲ್‌ ನೆಹರು ಅವರ ಪ್ರಮುಖ ಸಾಧನೆಗಳು 


ಟಿಷರ ವಿರುದ್ಧ ನಡೆದ ದಂಗೆಗಳಲ್ಲಿ 80% ರೈತ 
ಬಂಡಾಯಗಳು ಬ್ರಿಟಿಷರು ಹಾಕಿದ 60% ತೆರಿಗೆ ವಿರುದ್ಧ ಇತ್ತು. 
ನೂರು ಕೆ. ಜಿ. ಅಕ್ಕಿಯಲ್ಲಿ 60 ಕೆ.ಜಿ. ಅಕ್ಕಿ ಸರಕಾರಕ್ಕೆ ಕೊಟ್ಟರೆ 
ಉಳಿದದ್ದರಲ್ಲಿ ರೈತ ಬೇಸಾಯ ಮಾಡಬೇಕು, ಬದುಕಬೇಕು. ಈ 
ಓವರ್‌ ತೆರಿಗೆಯನ್ನು ನೆಹರೂ ಇಮೀಡಿಯೆಟ್‌ ಆಗಿ ತೆಗೆದು 
ಕನಿಷ್ಠ ಹಂತಕ್ಕೆ ತಂದರು. 
ಭಿಲಾಯಿ, ಬೊಕಾರೊ, ದುರ್ಗಾಪುರಗಳ ಬೃಹತ್‌ 
ಕಾರ್ಪಾನೆಗಳು, ಹಿರಾಕುಡ್‌, ಬಾಕ್ರಾ ನಂಗಲ್‌ ಅಣೆಕಟ್ಟೆಗಳು, 
ನೀರಾವರಿ ಕಾಲುವೆಗಳು ನೆಹರೂ ಮಾಡಿದ್ದು. 
ಸ್ವತಂತ್ರ ಭಾರತದ ಮೊದಲ ಸಂಸ್ಕೃತ ವಿಶ್ವ ವಿದ್ಯಾನಿಲಯವನ್ನು 
ಸ್ಥಾಪಿಸಿದ್ದು ನೆಹರೂ. 
ಚದುರಿ ಛಿದ್ರವಾಗಿದ್ದ ಭಾರತವನ್ನು ಸರ್ದಾರ್‌ ಪಟೇಲ್‌ ಕಾಲದಲ್ಲಿ 
ವಿಲೀನಗೊಳಿಸಿದ್ದರೂ ರಾಜ್ಯಗಳಾಗಿರಲಿಲ್ಲ. ೦೪ಛಿಜ 
ಪ್ರಾಂತ್ಯಗಳಾಗಿ ವಿಭಜಿಸಿ ಹಂತಹಂತವಾಗಿ ರಾಜ್ಯಗಳಾಗಿ 
ರೂಪಿಸಿದ್ದು ನೆಹರೂ. 
ಇಸ್ರೋಗೆ ಅಸ್ತಿವಾರ ಹಾಕಿದ್ದು ನೆಹರೂ. 
ತಮ್ಮ ಗೆಳೆಯ ನಾಸೆರ್‌ ಗೆ ಹೇಳಿ ಸುಯೆಜ್‌ ಕಾಲುವೆ ಬ್ಲಾಕ್‌ 
ಮಾಡಿಸಿ ಪೋರ್ಚುಗಲ್‌ ನಿಂದ ಬರಲಿದ್ದ ಸೇನೆಯನ್ನು ತಡೆದು 
ಗೋವಾವನ್ನು ವಶಪಡಿಸಿಕೊಂಡದ್ದು ನೆಹರೂ. 
ಫ್ರೆಂಚ್‌ ವಸಾಹತುಗಳಿ೦ದ ಅವರನ್ನು ಕ್ರೀಯರ್‌ ಮಾಡಿಸಿದ್ದು 
ನೆಹರೂ. 


ಪ್ರತಿಭಾವಂತರನ್ನು ರಾಷ್ಟ್ರ ಕಳೆದುಕೊಳ್ಳಬಾರದೆಂದು ಜಾತಿ 
ಧರ್ಮಗಳ ನಿಬರ೯ಧವಿಲ್ಲದೆ ಇಂದಿಗೂ ಊರ್ಜಿತದಲ್ಲಿರುವ 
ರಾಷ್ಟ್ರೀಯ ಪ್ರತಿಭಾನ್ವೇಷಣ ಪರೀಕ್ಷೆಯ ಯೋಜನೆ ನೆಹರೂ 
ಅವರದು. 

ಭಾರತದ ವಿವಿಧ ಭಾಷೆಗಳನ್ನು ಬೆಸೆಯುವ ಕೇಂದ್ರ ಸಾಹಿತ್ಯ 
ಅಕಾಡೆಮಿ ಸ್ಥಾಪಿಸಿದ್ದು ನೆಹರೂ. 

ನೆಹರೂ ಅವರಷ್ಟು ಸಾಧನೆಯನ್ನು ಮಾಡಿದ ಮತ್ತೊಬ್ಬ 
ಆಡಳಿತಗಾರ ಇದುವರೆಗೆ ಸ್ವತಂತ್ರ. ಭಾರತಕ್ಕೆ ಬಂದಿಲ್ಲ. 


ಇಅರವಿಂದ ಜೊಕ್ಕಾಡಿ 


15 [ನವೆಂಬರ್‌ 2024 


ಗಾಂಧಿಭವನದಲ್ಲಿ ಶಾಲಾ ಮಕ್ಕಳ ಕಲರವ 
ಸುರಾನ ವಿದ್ಯಾಲಯ, ಚಂದಾಪುರ ಎಲೆಕ್ಟಾನಿಕ್‌ ಸಿಟಿ. 
ಶಾಲೆಯ ಮಕ್ಕಳು ಗಾಂಧೀ ಭವನಕ್ಕೆ ಭೇಟಿ ನೀಡಿದ ಚಿತ್ರಗಳು 


ಸಸಂ 


16 | ನವೆಂಬರ್‌ 2024 ಬಾಪು ಪ್ರಷ೦ಚೆ 


ಣ್‌ 
ಣಾ 


ಗಾಂಧಿ ಕಾರ್ಟೂನ್‌ ಚಿತ್ರ ವೀಕ್ಷಣೆ 


17 |ನವೆಂಬರ್‌ 2024 


ಪ್ರಷ। 


ಬಾಪು 


ಶೇಷಾದ್ರಿ ಪುರಂ ಕಾಲೇಜಿನ ಗಾಂಧಿ ಅಧ್ಯಯನ ಕೇಂದ್ರ ಮತ್ತು ಹಿಂದಿ ಸಂಘದ ಆಶ್ರಯದಲ್ಲಿ ಗಾಂಧಿ ಮತ್ತು ಸಾಹಿತಿ ಪ್ರೇಮಚಂದ್‌ ಅವರ 
ಬಗ್ಗೆ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ಡಾ. ವೂಡೇ ಪಿ ಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. 
ಚಾಮರಾಜಪೇಟೆ ಮೊರಾರ್ಜಿದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಡಾ. ದೇವರಾಜ್‌ ಉಪನ್ಯಾಸ ನೀಡಿದರು. 


ಗುಬ್ಬಿ ತಾಲ್ಲೂಕು ಅಂಕಸಂದ್ರ ಸರ್ಕಾರೀ ಸಂಯುಕ್ತ ಪ್ರೌಢಶಾಲೆ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಆಶ್ರಯದಲ್ಲಿ 
155ನೇ ಗಾಂಧಿ ಜಯಂತಿ ಆಚರಣೆ ಹಾಗೂ ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು . 


18 | ನವೆಂಬರ್‌ 2024 ಬಾಪು ಪೆಸಂಚೆ 


Bice SCHEME 


ICE SCHEME | 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ರಾಷ್ಟ್ರೀಯ ಸೇವಾ ಯೋಜನಾ ಕೋಶ, ಯುವ ಸಬಲೀಕರಣ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನಾ ಕೋಶ, 
ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು ತುಮಕೂರು ಹಿರೇಮಠ, ತಪೋವನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ (ರಿ), 
ಎಸ್‌ ಜೆ ಆರ್‌ ಮಹಿಳಾ ಪದವಿ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮತ್ತು ಗಾಂಧಿ ಅಧ್ಯಯನ ಇವರ ಸಂಯುಕ್ತಾಶ್ರಯದಲ್ಲಿ 
ರಾಜ್ಯ ಮಟ್ಟದ ಗಾಂಧಿ ತತ್ವ ಪ್ರಣೀತ ಯುವ ನಾಯಕತ್ವ ಶಿಬಿರ ತುಮಕೂರು ಸಮೀಪದ ಹಳೆನಿಜಗಲ್ಲು ಬೆಟ್ಟ, ತಪೋವನ ಇಲ್ಲಿ 
16 .10 .2024 ರಿ೦ದ 22-10-2024 ರ ವರೆಗೆ ಏಳು ದಿನಗಳ ಕಾಲ ನಡೆಯಿತು 


ಬಾಪು ಪ್ರಷಂಚೆ 19 |ನವೆಂಬರ್‌ 2024 


ರಾಜ್ಯ ಮಟ್ಟದ ಗಾಂಧಿ ತತ್ವ ಪ್ರಣೀತ ಯುವ ನಾಯಕತ್ವ ಶಿಬಿರ ತುಮಕೂರು ಸಮೀಪದ ಹಳೆನಿಜಗಲ್ಲು ಬೆಟ್ಟ, ತಪೋವನ ಇಲ್ಲಿ 
ಗಾಂಧಿ ಭವನದ ನಿರ್ದೇಶಕರಾದ ಶ್ರೀ ಶಿವರಾಜ್‌ ಅವರು ಮಾತನಾಡುತ್ತಿರುವುದು. 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಎರಡು ದಿನಗಳ 
ಗಾಂಧೀತತ್ವ ಶಿಬಿರ ಮಂಡ್ಯ ನಗರದಲ್ಲಿ ನಡೆಯಿತು 


20 | ನವೆಂಬರ್‌ 2024 ಬಾಪು ಪ್ರಷ೦ಚೆ 


ONE DAY NATIONAL SEMINAR 


“SATYA AND ; “13458: GANDHIS PATH TO GLOSAL PEACE" 
Date: 28/10 7 TUESOAY | Time 195033: ೨ 609% 
Venue: Kar. aks Gane,’ ಊರ 100 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ , ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಟಿ ದಾಸರಹಳ್ಳಿ ಸರ್ಕಾರೀ ಪ್ರಥಮದರ್ಜೆ ಕಾಲೇಜುಗಳ 
ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ವಿಚಾರ ಸಂಕಿರಣ ಗಾಂಧಿ ಭವನದಲ್ಲಿ ನಡೆಯಿತು 


ಅರಸೀಕೆರೆಯಲ್ಲಿರುವ ಕಸ್ತೂರ್‌ ಬಾ ಆತ್ರ: ಮಕ್ಕೆ ಮೈಸೂ ಸೂರು ಜಿಲ್ಲಾ ಆಡಳಿತದಿಂದ ಪ್ರಶಸ್ತಿ 


ಬಾಪು ಪ್ರಷಂಚೆ 21 |ನವೆಂಬರ್‌ 2024 


ಕರುನಾಡಿನಿಂದ ಆಚೆಗೂ 


ಉಡುಪಿ 


ಮೇಲೆ 
ಗಾ 


ಲ 


ನಮ್ಮ ಜೀವನ ಶೈಲಿ ಪರಿಸರದ 
ಉಂಟು ಮಾಡುವ ಒತ್ತಡದ ಅರಿ 
ನನ್ನ ಕುಟುಂಬಕ್ಕೆ ಸರಳ ಜೀವನ 
ನಡೆಸಲು ಪ್ರೇರಣೆ ನೀಡಿತ್ತು. ಇದನ್ನು 
ಪ್ರಾಯೋಗಿಕವಾಗಿ ಬದುಕಲು 2015 ರಲ್ಲಿ 
ನಾವು ಮಂಗಳೂರು ಬಿಟ್ಟು 
ಅಭಿವೃದ್ಧಿಯ ಬಿಸಿ ಇನ್ನೂ ಶಟ್ಟರದ 
ಅದುವರೆಗೆ ಮಾಡುತ್ತಿದ್ದ ಉಪನ್ಯಾಸಕಿ 
ಕೆಲಸವನ್ನು ಬಿಟ್ಟದ್ದೆ. ಬಿ ಸಿ ಶೆಟ್ಟಿ 
ಯವರು ತಮ್ಮ ಭೂ ವ್ಯವಹಾರವನ 
ಕಡಿಮೆ ಮಾಡಿದ್ದರು. ನಮ್ಮ ಪರಿಸರ 
ಸ್ನೇಹಿ ಜೀವನ ಶೈಲಿಗೆ ಪೂರಕವಾಗಿ ನಾವು 


22 | ನವೆಂಬರ್‌ 2024 


ಸೀರೆ 


ಹೆಚ್ಚಾಗಿ ಕೈಮಗ್ಗ, ಖಾದಿ ಬಟ್ಟೆಗಳನ್ನು 
ತೊಡುತ್ತಿದ್ದೆವು. ಕೈ ತೋಟ, ಕಾಂಪೋಸ್ಟ್‌ 
ತಯಾರಿ, ನೀರು, ಇಂಧನಗಳ ಉಳಿತಾಯ 
, ಕಾಡು ಗಿಡ - ಉತ್ಪನ್ನಗಳ ಬಳಕೆ, 
ಸಿದ್ದ ಆಹಾರ ಉತ್ಪನ್ನಗಳು - ಪ್ಲಾಸ್ಟಿಕ್‌ 
ಇತ್ಯಾದಿಗಳ ಬಳಕೆ ಕಡಿಮೆ ಮಾಡುವುದು 
ಮನೆ ಅಡುಗೆ, ಕೈ ಕೆಲಸ, ಪರಿಸರ 
ಸ್ನೇಹಿ ಉತ್ಪನ್ನಗಳ ಬಳಕೆ ಹೀಗೆ ನಮ್ಮ 
ಪ್ರಯತ್ನಗಳು ಪ್ರಯೋಗಗಳು ಸಾಗಿದ್ದವು. 
ನಾನು ಸ್ಮಾರ್ಟ್‌ ಫೋನ್‌, ಸಾಮಾಜಿಕ 
ಜಾಲತಾಣದ ಬಳಕೆಯನ್ನೇ ಬಿಟ್ಟಿದ್ದೆ. 


ಲ್‌ 


ಇದೇ ಸಂದರ್ಭದಲ್ಲಿ ಕೈಮಗ್ಗದ 
ಮೇಲಿನ ನಮ್ಮ ಆಸಕ್ತಿ ಯಿಂದ ಪ್ರಸನ 


ಹೆಗ್ಗೋಡು ಅವರ ಪರಿಚಯ ಆಯಿತು. 
ಪ್ರಸನ್ನರ ಸೂಚನೆಯಂತೆ ಉಡುಪಿ 
ಸೀರೆ ಪುನಶ್ಚೇತನದ ಕೆಲಸಕ್ಕೆ ನಾವಿಬ್ಬರೂ 
ತೊಡಗಿಕೊಂಡೆವು. ನಮ್ಮ ಕೆಲಸಕ್ಕೆ 
ಸಾಂಸ್ಥಿಕ ರೂಪ ಕೊಡಲು ಸಮಾನ 
ಮನಸ್ಕ ಸ್ನೇಹಿತರನ್ನು ಸೇರಿಸಿಕೊಂಡು 
2018 ರಲ್ಲಿ “ ಕದಿಕೆ ಟ್ರಸ್ಟ್‌ “ ಎಂಬ 
ಲಾಭ ರಹಿತ ಸಂಸ್ಥೆ ಕಟ್ಟಿದೆವು. ಟಸ್ಟ್‌ 
ಮೂಲಕ ಸುಸ್ಥಿರ ಕೃಷಿ ಮತ್ತು 
ಗ್ರಾಮೋದ್ಯೋಗಗಳಿಗೆ ಪ್ರೋತ್ಸಾಹ 
ಹಾಗೂ ನೆಲ ಮೂಲ ಜ್ಞಾನಗಳ ಸಂರಕ್ಷಣೆ 
- ದಾಖಲಾತಿ ನಮ್ಮ ಉದ್ದೇಶ. ಟಸ್ಟ್‌ 
ನ ಮೊದಲ ಯೋಜನೆಯಾಗಿ ಉಡುಪಿ 
ಸೀರೆ ನೇಕಾರಿಕೆಯ ಪುನಶ್ಚೇತನ ಕೆಲಸ 
ಕೈಗೊಂಡೆವು. | 

ಉಡುಪಿ ಸೀರೆ - ದಕ್ಷಿಣ ಕನ್ನಡ 
ಮತ್ತು ಉಡುಪಿ ಜಿಲ್ಲೆಯ ನೇಕಾರರು 
ನೇಯುವ ಪ್ರಾದೇಶಿಕ ವಿಶೇಷತೆ (61) 
ಮಾನ್ಯತೆ ಪಡೆದ ಸೀರೆ. ಈ ಸೀರೆಯನ್ನು 
ಬಾಸೆಲ್‌ ಮಿಷನ್‌ ಪರಿಚಯಿಸಿದ 
ಮಲಬಾರ್‌ ಫ್ರೇಮ್‌ ಮಗ್ಗದಲ್ಲಿ ಚೌಕುಳಿ 
ಅಥವಾ ಸಾದಾ ವಿನ್ಯಾಸದಲ್ಲಿ ಒಂದೆಳೆಯ 
ಹತ್ತಿಯ ನೂಲನ್ನು ಬಳಸಿ 
ನೇಯಲಾಗುತ್ತದೆ. ಸೀರೆಯ ಸೆರಗು ಮತ್ತು 
ಅಂಚು ಗಾಢ ಬಣ್ಣದಲ್ಲಿದ್ದು ಸೀರೆಯ 
ಮೈ ಬಣ್ಣ ತಿಳಿಯಾ ರುತ್ತದೆ. ಕೈಯಿಂದ 
ಅಡ್ಡ ನೂಲು ಹಾಯಿಸಿ ಬುಟ್ಟಾವನ್ನು 
ನೇಯುತ್ತಾರೆ. ಸೆರಗಿಗೆ ಗಾಢ ಬಣ್ಣ ಬರುವ 
ಹಾಗೆ ಹಾಸಿನ ನೂಲಿನ ಎಲ್ಲಾ 

(ಒಂದು ಹಾಸಿನಲ್ಲಿ 30-35 
ಸೀರೆಗಳನ್ನು ತಯಾರಿಸಬಹುದು ) 
ಸೆರಗಿನ ಭಾಗಗಳನ್ನು ಮಾತ್ರ ಕಟ್ಟಿ 


ಬಣ್ಣಿ ಹಾಕಿದ ಹಾಸನ್ನು ಮಗ್ಗಕ್ಕೆ 
ಜೋಡಿಸಿ ನಂತರ ಸೀರೆಗಳನ್ನು 
ನೇಯಲಾಗುತ್ತದೆ. ನೇಯುವ 
ಸಂದರ್ಭದಲ್ಲಿ ಬಗಿನೆ ಮರದ ಹಣ್ಣಿನ 
ಗೊಂಚಲಿನಿಂದ ಮಾಡಿದ ವಿಶೇಷ ಬ್ರಶ್‌ 
ಬಳಸಿ ಮಗ್ಗದ ಮೇಲೆ ನೇಯಲಿರುವ 
ನೂಲಿಗೆ ಗಂಜಿಯನ್ನು ಹಾಕಲಾಗುತ್ತದೆ. 
ಹೀಗೆ ಅನೇಕ ವಿಶಿಷ್ಟ ತಂತ್ರಗಳನ್ನು 
ಬಳಸಿ ನೇಯಲ್ಲಡುವ ಉಡುಪಿ ಸೀರೆ 
ನೇಕಾರಿಕೆ ಒಂದು ಕಾಲದಲ್ಲಿ ಸುಮಾರು 
5000 ಕ್ಕಿಂತಲೂ ಹೆಚ್ಚು ಕುಟುಂಬಗಳಿಗೆ 
ಆಸರೆ ನೀಡಿತ್ತು. ಆದರೆ ನಾನಾ 
ಕಾರಣಗಳಿಂದ ಕಳೆದ ಎರಡು 
ದಶಕಗಳಿಂದೀಚೆಗೆ ಅಳಿವಿನಂಚಿ 
ತಲುಪಿತ್ತು. ಉಡುಪಿ ಸೀರೆಯ ಹಾಸು 
ಹೊಕ್ಕುಗಳ ಬಗ್ಗೆ ಅರಿಯಲು ನಾವಿಬ್ಬರು 


ಬಾಘು ಪ್ರಸ೦ಚೆ 


ದ. ಕ. ಮತ್ತು ಉಡುಪಿ ಜಿಲ್ಲೆಯ ಅನೇಕ 
ನೇಕಾರರ ಮನೆಗೆ ಮತ್ತು ನೇಕಾರರ 
ಸಂಘಗಳಿಗೆ ಭೇಟಿ ನೀಡಿದೆವು. ಯಾರಿಗೂ 
ಒಟ್ಟು ನೇಕಾರರ ಸಂಖ್ಯೆ ಮತ್ತು 
ನೇಕಾರಿಕೆಯ ನಿಖರ ಮಾಹಿತಿ ಇರಲಿಲ್ಲ. 
ಕೊನೆಗೂ ಸಂಗಹಿಸಿದ ಎಲ್ಲಾ 

ರಾಹಿತಿಗಳಿಂದ ತಿಳಿದ ವಿಚಾರ ತುಂಬಾ 
ಅಘಾತಕಾರಿಯಾಗಿತ್ತು 2018 ರಲ್ಲಿ 
ಎರಡು ಜಿಲ್ಲೆಗಳಲ್ಲಿ ಕೇವಲ 45 
(ಉಡುಪಿ ಸೀರೆ-42) ವಯಸ್ಸಾದ 
ನೇಕಾರರು ನೇಕಾರಿಕೆಯಲ್ಲಿ ಉಳಿದಿದ್ದರು. 
ಐವತ್ತರ ಕೆಳಗಿನ ಒಬ್ಬ ನೇಕಾರರೂ 
ಇರಲಿಲ್ಲ. ಈ ಹಿರಿಯರು ಕೇವಲ ತಮ್ಮ 
ವೃತ್ತಿಯ ಮೇಲಿನ ಪೀತಿಯಿಂದ 
ಕಾಯಕದಲ್ಲಿ ಉಳಿದಿದ್ದರೆ ಅವರ 
ಮಕ್ಕಳಾರೂ ನೇಕಾರಿಕೆ ಕಲಿತಿರಲಿಲ್ಲ. 
ಅನೇಕ ಕುಶಲ ನೇಕಾರರು ನೇಕಾರಿಕೆ 
ಬಿಟ್ಟು ಬೇರೆ ಕೆಲಸದಲ್ಲಿ ತೊಡಗಿದ್ದರು. 
ಮಹಾತ್ಮ ಗಾಂಧೀಜಿಯವರ ಸಹಕಾರ 
ಚಳುವಳಿಯಿಂದ ಪ್ರೇರಿತರಾಗಿ 

ದ. ಕ. ಮತ್ತು ಉಡುಪಿ ಜಿಲ್ಲೆಗಳ 

ನೇಕಾರರು ತಮ್ಮದೇ ನೇಕಾರರ 
ಸಂಘಗಳನ್ನು ಸ್ಥಾಪಿಸಿ ಅದರ ಸದಸ್ಯರಾಗಿ 
ಕೆಲಸ ಮಾಡುತ್ತಿದ್ದರು. ಹೀಗೆ ಸ ಸ್ಥಾಪಿಸಿ ಸಿದ 
ಒಟ್ಟು ಎಂಟು ನೇಕಾರರ ಸಂಘದಲ್ಲಿ 
ಕೇವಲ ಐದು ನೇಕಾರರ ಸಂಘಗಳು 
ಮಾತ್ರ ಉಳಿದಿತ್ತು. ನೇಕಾರರಿಗೆ ನೇಕಾರರ 

೦ಘಗಳು ನೂಲನ್ನು ಒದಗಿಸಿ ಮೀಟರ್‌ 
ಒಂದಕ್ಕೆ 50-55 ರೂ ನಂತೆ 
ಪಾವತಿಸುತ್ತಿದ್ದವು(2018 ರಲ್ಲಿ). 
ತಯಾರಾಗುತ್ತಿದ್ದ ಸ್ವಲ್ಪವೇ ಸೀರೆಗಳು 
ಕಡಿಮೆ ಬೆಲೆಗೆ ಮಾರಾಟ (600 
ಕ್ಕಿಂತಲೂ ಕಡಿಮೆ ) ಆಗುತ್ತಿದ್ದವು. 


ಉಡುಪಿ ಸೀರೆ ನೇಕಾರಿಕೆ ಅನೇಕ 


60 Count brick red 
checked saree 


ಕುಶಲ ಸೂಕ್ಷ ತಂತ್ರಗಳನ್ನು ಒಳಗೊಂಡಿದೆ. 
[3 ೩ 


ಇನ್ನೂ ಹಿರಿಯ ನೇಕಾರರು ಕೆಲಸ 
ಮಾಡುತ್ತಿರುವಾಗಲೇ ಈ ವಿಶಿಷ್ಟ 
ನೇಕಾರಿಕಾ ವಿಧಾನವನ್ನು ಕಿರಿಯರಿಗೆ 
ದಾಟಿಸುವ ತುರ್ತು ಇತ್ತು ಇಲ್ಲದಿದ್ದರೆ 
ಮತ್ತೆಂದೂ ಈ ವಿಧಾನವನ್ನು ಕಲಿಯುವ 

ಸಾಧ್ಯತೆ ಇಲ್ಲ. ಆದರೆ ಯಾರಿಗೂ ಇಲ್ಲಿ 
ನೇಕಾರಿಕೆ ಮುಂದುವರಿಯುವ ಭರವಸೆ 
ಉಳಿದಿರಲಿಲ್ಲ. ಕೊನೆಗೆ 

ನಮ್ಮೊಡನೆ ಕೈಜೋಡಿಸಲು ಮುಂದೆ 
ಬಂದ ತಾಳಿಪಾಡಿ ನೇಕಾರರ ಸಂಘವನ್ನು 
ಕೇಂದ್ರವಾಗಿಟ್ಟುಕೊ೦ಡು ಉಡುಪಿ ಸೀರೆ 
ನೇಕಾರಿಕೆಯ ಉಳಿವಿಗಾಗಿ ಕೆಲಸ ಆರಂಭ 
ಮಾಡಿದೆವು. ಆಗ ತಾಳಿಪಾಡಿ ನೇಕಾರರ 
ಸಂಘದಲ್ಲಿ ಇದ್ದ ಒಟ್ಟು ನೇಕಾರರ ಸಂಖ್ಯೆ 


60 count yellow 
orange solid checks 
saree 


8. ಸ್ಥಳೀಯ ಜನರಲ್ಲಿ ಉಡುಪಿ ಸೀರೆ 
ಭಂ ಅಜ್ಜಿಯರು ಉಡುವ ಸೀರೆ 

ನ್ನುವ ಭಾವನೆ ಇತ್ತು. ಹೆಚ್ಚಿನವರಿಗೆ 
ಈ ಎರಡು ಜಿಲ್ಲೆಗಳಲ್ಲಿ “ಕ ಮಗ್ಗ 
ನೇಕಾರಿಕೆ ಇದೆ ಎನ್ನು] ರ. ಅದರ 
ಬೆಲೆಯಾಗಲಿ ಮರತೇ ಹೋಗಿತ್ತು. 

ಉಡುಪಿ ಸೀರೆಗೆ ಮರುಚೇತರಿಕೆ 
ಕೊಡುವುದು ಅತ್ಯಂತ ಸವಾಲಿನ ಕೆಲಸ 
ಆಗಿತ್ತು. ಇಲ್ಲಿ ನೇಕಾರಿಕೆ 
ಮುಂದುವರಿಯ ಬೇಕಾದರೆ ಇರುವ 
ನೇಕಾರರನ್ನು ಉಳಿಸಿಕೊಂಡು ಬಿಟ್ಟು 
ಹೋದ ನೇಕಾರರು ಮತ್ತು ಯುವಕರು 
ನೇಕಾರಿಕೆಯ ಕಡೆಗೆ ಬರುವಂತೆ 
ಮಾಡಬೇಕಿತ್ತು ಕಡಿಮೆ ಬೆಲೆಗೆ 
ಮಾರಾಟವಾಗುತ್ತಿದ್ದ ಸೀರೆಗೆ ಯೋಗ್ಯ 
ಬೆಲೆಯೊಂದಿಗೆ ಒಳ್ಳೆಯ ಮಾರುಕಟ್ಟೆ 
ಒದಗಿಸಿ ನೇಕಾರರಿಗೆ ಉತ್ತಮ 
ಸಂಭಾವನೆ ದೊರಕಿಸಬೇಕಿತ್ತು. ಉಡುಪಿ 
ಸೀರೆಯ ಬಗ್ಗೆ ಜನರಲ್ಲಿ ಪ್ರೀತಿ, 
ಹಾಗೆಯೇ ನೇಕಾರಿಕಾ ವೃತಿ ತ್ತಿಯ ಬಗ್ಗೆ 
ಗೌರವ..ನೇಕಾರರಲ್ಲಿ ಅಭಿಮಾನ 
ಮೂಡಿಸಬೇಕಿತ್ತು. 

ಈ ಎಲ್ಲಾ ಸವಾಲಿನೊಂದಿಗೆ ಬಹು 
ಆಯಾಮದಲ್ಲಿ ನಮ್ಮ ಕೆಲಸ 
ಆರಂಭಿಸಿದೆವು. 

ಮೊದಲಿಗೆ ಸಾವಯವ ಸಂತೆ, ವಸ್ತು 
ಪ್ರದರ್ಶನ, ಮೇಳ, ಸಾಹಿತ್ಯ 
ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಉಡುಪಿ 
ಸೀರೆಯ ಮರು ಪರಿಚಯ ಮಾಡಿದೆವು. 
ಬೇರೆ ಬೇರೆ 


23 |ನವೆಂಬರ್‌ 2024 


ಕಾರ್ಯಕ್ರಮಗಳಲ್ಲಿ,ಸಾಮಾಜಿಕ 
ಜಾಲತಾಣಗಳಲ್ಲಿ ಉಡುಪಿ ಸೀರೆ, 
ನೇಕಾರಿಕೆಯ ಮಹತ್ವದ ಬಗ್ಗೆ ಮಾಹಿತಿ 
ನೀಡಲು ಆರಂಭಿಸಿದೆವು.ನಾನು ಸ್ಮಾರ್ಟ್‌ 
ಫೋನ್‌ ಮತ್ತೆ ಬಳಸಲು ಆರಂಭಿಸಿದೆ. 
ಆಸಕ್ತಿ ತೋರಿಸಿದ ದೂರದೂರಿನ 
ಗ್ರಾಹಕರೊಂದಿಗೆ ನಿರಂತರ ಸಂವಹನ 
ನಡೆಸಿ ಹಾಗೆಯೇ ವಾಟ್ಸಪ್‌ 
ಗುಂಪುಗಳನ್ನು ಮಾಡಿ ನೇಕಾರರ 
ಸಂಘದಿಂದ ನೇರವಾಗಿ ಸೀರೆಗಳು ದೇಶದ 
ನಾನಾ ಭಾಗಗಳಿಗೆ ಹಾಗೇ ವಿದೇಶಗಳಿಗೂ 
ತಲುಪುವ ವ್ಯವಸ್ಥೆ ಮಾಡಿದೆ. ಈಗ 
ಆನ್ಲೈನ್‌ ಮೂಲಕ ತಿಂಗಳಿಗೆ ಸಾರಾಸರಿ 
100 ಕ್ಕಿಂತಲೂ ಹೆಜ್ಜು ಸೀರೆಗಳು 
ಮಾರಾಟ ಆಗುತ್ತಿದೆ ( ತಾಳಿಪಾಡಿ 
ಸಂಘದಲ್ಲಿ ತಯಾರಾಗುವ 75%ಕ್ಕಿಂತಲೂ 
ಹೆಚ್ಚು ಸೀರೆಗಳು ). ಆನ್ಲೈನ್‌ ಮಾರಾಟ 
ಮಾಡುವಾಗ ಸಂಘದ ಸೀರೆಗಳಿಗೆ 
ಒಂದಿಷ್ಟು ಬೆಲೆ ಸೇರಿಸಿ ಮಾರಾಟ 
ಮಾಡಲಾಗುತ್ತದೆ. ಹೀಗೆ ದೊರೆತ ಪೂರ್ತಿ 
ಲಾಭವನ್ನು ಸೇಕಾರರಿಗೆ ಸನ್ಮಾನ - 
ಸಹಾಯ 'ಮಾಡಲು | ಪುನಶ್ಚೇತನದ 
ವಿವಿಧ ಕೆಲಸಗಳಿಗೆ ಬಳಸಲಾಗುತ್ತದೆ. 


ಉಡುಪಿ ಸೀರೆಗೆ ಬ್ರಾಂಡ್‌ ಮೌಲ್ಯ 
ನೀಡಲು ಟ್ರಸ್ಟ್‌ ಮೂಲಕ ತಾಳಿಪಾಡಿ " 
ಸುಫನಲ 1 ತಯಾರಾಗುವ ಸೀರೆಗಳಿಗೆ 
ಚಂದದ ಲೋಗೋ ಮತ್ತು ಲೇಬಲ್‌ 
ಅನ್ನು ಸಚ್ಚು ಮೈಸೂರ್‌ ಅವರ 
ನೆರವಿನಿಂದ ರಚಿಸ ಲಾಯಿತು. ಲೇಬಲ್‌ 
ನಲ್ಲಿ ನೇಕಾರರ ಚಿತ್ರವನ್ನು ಮುದಿಸಿ 
ಗಾಹಕರಿಗೆ ತಮ್ಮ ಸೀರೆಯ ಹಿಂದೆ ಇರುವ 
ಕೈಗಳನ್ನು ಪರಿಚಯಿಸಿದೆವು. ಇದಕ್ಕೆ ಎಲ್ಲರ 
ಮೆಚ್ಚುಗೆ ದೊರಕಿದೆ. ಈಗ ಇತರ 
ನೇಕಾರರ ಸಂಘಗಳು ಸೀರೆಗಳ ಜೊತೆಗೆ 
ನೇಕಾರರ ಪರಿಚಯ ನೀಡುತ್ತಿದೆ. 

ಈಗ ಉಡುಪಿ ಸೀರೆಗೆ ಉತ್ತಮ 

ಬೇಡಿಕೆ ಬೆಲೆ ನೇಕಾರರ ಸಂಘಗಳಿಗೆ 
ದೊರೆತು (1000-2000) ನೇಕಾರರ 
ಸಂಭಾವನೆ ಕೂಡಾ ಹೆಚ್ಚಾಗಿದೆ (90 ರಿಂದ 
110 ಪ್ರತಿ ಮೀಟರ್‌ ಬಟ್ಟೆಗೆ. ಅನೇಕ 
ವರುಷಗಳ ನಂತರ ಮತ್ತೆ ನೇಕಾರರಿಗೆ 
ಬೋನಸ್‌ ಕೂಡಲು ಆರಂಭಿಸಿದ್ದಾರೆ. 


ಕೈ ಮಗ್ಗ ನೇಕಾರರು ಪರಿಸರಕ್ಕೆ 
ಗಿ ಸು 


ಯಾವುದೇ ಹಾನಿ ಮಾಡದೆ ಕೇವಲ ತಮ್ಮ 


ಶ್ರಮ ಬಳಸಿ ಸುಂದರವಾದ ಬಟ್ಟೆಗಳನ್ನು 
ತಯಾರು ಮಾಡುತ್ತಾರೆ. ನೇಕಾರರ ಈ 
ಕೊಡುಗೆಯನ್ನು ಗುರುತಿಸಲು ಎರಡೂ 
ಜಿಲ್ಲೆಯ ನೇಕಾರರಿಗೆ ಪ್ರಶಸ್ತಿ, ಸನ್ಮಾನ 
ಇತ್ಯಾದಿ ಕಾರ್ಯಕ್ರಮಗಳನ್ನು 


24 | ನವೆಂಬರ್‌ 2024 


ಹಮ್ಮಿಕೊಂಡೆವು. ಹಾಗೆಯೇ ಅನೇಕ 
ಸಂಘ ಸಂಸ್ಥೆಗಳು ಉಡುಪಿ ಸೀರೆ 
ನೇಕಾರರನ್ನು ಗುರುತಿಸಿ ಗೌರವಿಸಲು 
ಶಿಫಾರಸು ಮಾಡಿದೆವು. ಒಬ್ಬ ನೇಕಾರಿಗೆ 
ರಾಷ್ಟ ಮಟ್ಟದ ಪ್ರಶಸ್ತಿ ಕೂಡಾ ಲಭಿಸಿದೆ. 

ಪತ್ರಿಕೆಗಳಿಗೆ: ಮಾಹಿತ ನೀಡಿ ಉಡುಪಿ 
Rel ಬಗ್ಗೆ ನೇಕಾರರ ಕುರಿತು ಅನೇಕ 

ಲೇಖನಗಳು "ಬರುವ ಹಾಗೇ 

ನೋಡಿಕೊಂಡೆವು. ಈ ಎಲ್ಲಾ ಪ್ರಯತ್ನದ 
ಫಲವಾಗಿ ನೇಕಾರರಿಗೆ ಸ್ಥಳೀಯ 
ಸಮಾಜದಲ್ಲಿ ಮಾನ್ಯತೆ ಹೆಚ್ಚಿದೆ. 

ಕದಿಕೆ ಟ್ರಸ್ಟ್‌ ನೇಕಾರರ ಆತ್ಮೀಯ 
ಬಂಧುವಿನಂತೆ"" ಅವರ ಸಮಸ್ಯೆಗಳಿಗೆ 
ಸ್ಪಂದಿಸಿದೆ. ಅನೇಕ ನೇಕಾರರಿಗೆ ಸ ಸಣ್ಣ ಪುಟ್ಟ 
ಖಾಯಿಲೆ ಬಂದಾಗ ಹಾಗೂ 7 ಮಂದಿಗೆ 

ರ್ಜರಿ ಸಂದರ್ಭದಲ್ಲಿ ನೆರವು ನೀಡಿದೆ. 
ಹಾಗಿ ಶೆಡ್‌ ನಿರ್ಮಿಸಲು ಹಾಗೆಯೇ 
ಕೋವಿಡ್‌ ಹಾಗೂ ಪರಿಸರ ವಿಕೋಪ 
ಸಂದರ್ಭದಲ್ಲಿ ಸಹಾಯ ಮಾಡಿದೆ. 50 
ಕ್ಕಿಂತಲೂ ಹೆಚ್ಚು ನೇಕಾರರು ಮತ್ತು 
ಸಹಾಯಕಕಿಗೆ ವಿಶೇಷ ಗೌರವಧನ. 
ನೀಡಿದೆ. 10 ಮಗ್ಗಗಳನ್ನು ಸ 


ತಾಳಿಪಾಡಿ 


ನೇಕಾರರ ಸಂಘಕ್ಕೆ ನೀಡಿದೆ. ನೇಕಾರರ 
ಪರವಾಗಿ ಬೇರೆ ಬೇರೆ ಇಲಾಖೆಗಳ 
ಜೊತೆಗೆ ಸಂವಹನ ನಡೆಸಿ ನೇಕಾರರಿಗೆ 
ವಿವಿಧ ಸೌಲಭ್ಯಗಳನ್ನು ಒದಗಿಸುವ 
ಪ್ರಯತ್ನ ಮಾಡುತ್ತಿದ್ದೇವೆ. ಈ 
ಉಪಕ್ರಮಗಳು ನೇಕಾರರಲ್ಲಿ ಭರವಸೆ 
ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. 

ಕದಿಕೆ ಟ್ರಸ್ಟ್‌, ತಾಳಿಪಾಡಿ ಸಂಘದ 
ಜೊತೆ ಸೇರಿ ಅನೇಕ ಬಿಟ್ಟು ಹೋದ 
ನೇಕಾರರು ಮತ್ತೇ ನೇಕಾರಿಕೆಗೆ ಬರುವಂತೆ 
ಮಾಡಿದೆ. ಟ್ರಸ್ಟ್‌ ನಬಾರ್ಡ್‌ ಸಂಸ್ಥೆಯ 
ನೆರವಿನಿಂದ ನೇಕಾರಿಕಾ ತರಬೇತಿ 
ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ 
ನಡೆಸಿದೆ. 2018 ರಲ್ಲಿ ತಾಳಿಪಾಡಿ 
ಸಂಘದಲ್ಲಿ 8 ಇದ್ದ ನೇಕಾರರ ಸಂಖ್ಯೆ 


ಈಗ 35 ಕೈ ಏರಿದೆ. ಎರಡು ಜಿಲ್ಲೆಗಳಲ್ಲಿ 
45 ರಷ್ಟು ಇದ್ದ ನೇಕಾರರ ಸಂಖ್ಯೆ 71 ಕ್ಕೆ 
ಏರಿದೆ. ಇದರಲ್ಲಿ 13 ಮಂದಿ. 50 
ವರುಷಕ್ಕಿಂತಲೂ ಕೆಳಗಿನವರು. ಅತ್ಯಂತ 
ಕಿರಿಯ ನೇಕಾರರ ವಯಸ್ಸು 29. ಮೂರು 
ದಶಕಗಳ ನಂತರ ಯುವ ನೇಕಾರರು 


ನೇಕಾರಿಕೆಯಲ್ಲಿ ಪ್ರೀತಿಯಿಂದ 


ಬಾಘೆ ಪೆಸಂಚ 


ತೊಡಗಿದ್ದಾರೆ. ತರಬೇತಿ ಮುಗಿದಿದ್ದರೂ 
ಕದಿಕೆ ಟ್ರ ಟ್ರಸ್‌ ಹೊಸ ನೇಕಾರರಿಗೆ ಬೆಂಬಲ 
ಸಹನ: ನೀಡಿ ಅವರು ನೇಕಾರಿಕೆಯಲ್ಲಿ 
ಮುಂದುವರಿಯುವಂತೆ ನೋಡುತ್ತಿದೆ. ಈ 
ಹೊಸ ನೇಕಾರರು ಉಡುಪಿ ಸೀರೆ 
ನೇಕಾರಿಕೆ ಮುಂದುವರಿಸುವ ಭರವಸೆ 
ಮೂಡಿಸಿದ್ದಾರೆ. 

ಉಡುಪಿ ಸೀರೆಗಳನ್ನು ಪರಿಸರ 
ಸ್ನೇಹಿಯಾಗಿಸಲು ಆರಂಭದಲ್ಲಿ ಚರಕ 
ಸಂಸ್ಥೆಯ ಸಹಕಾರದೊಂದಿಗೆ ಮುಂದೆ 
ಕಾಮನಬಿಲ್ಲು ಸಂಸ್ಥೆಯ ಮೂಲಕ ಸಹಜ 
ಬಣ್ಣದ ಉಡುಪಿ ಸೀರೆಯನ್ನು ತಾಳಿಪಾಡಿ 
ಸಂಘದಲ್ಲಿ ಪರಿಚಯಿಸಿದೆವು. ಸಹಜ 
ಉಡುಪಿ ಸೀರೆಗಳಿಗೆ ಗ್ರಾಹಕರಿಂದ ಒಳ್ಳೆಯ 
ಸ್ಪಂದನೆ ದೊರೆತಿದೆ. ಎರಡು ಸಹಜ 
ಬಣ್ಣದ ಕಾರ್ಯಗಾರವನ್ನು ತಾಳಿಪಾಡಿ 
ಸಂಘದಲ್ಲಿ ಆಯೋಜಿಸಿದ್ದೇವೆ. ಈಗ 
ಹತ ಫೌಂಡೇಶನ್‌ ನೆರವಿನಿಂದ 
ಪೂರ್ಣ ಪ್ರಮಾಣದಲ್ಲಿ ಸೌರ ಶಕ್ತಿಯಿಂದ 
ನಡೆಯುವ ಸಹಜ ಬಣ್ಣದ ಘಟಕವನ್ನು 
ತಾಳಿಪಾಡಿ ಸಂಘದಲ್ಲಿ " ಸ್ಯಾಪಿಸುತ್ತಿದ್ದೇವೆ. 
ಇದರೊಂದಿಗೆ ತಾಳಿಪಾಡಿ ಸಂಘ “ಸಹಜ 
ಬಣ್ಣ ತಯಾರಿಯಲ್ಲಿ ಸ್ವಾವಲಂಬಿ 
ಆಗಲಿದೆ. ಅನೇಕ ಚಂದದ ವಿನ್ಯಾಸದ 
ಉಡುಪಿ ಸೀರೆಗಳನ್ನು ನೇಕಾರರು ಮತ್ತೆ 
ಉತ್ಸಾಹದಿಂದ ನೇಯುತ್ತಿದ್ದಾರೆ. ಮುಂದೆ 
ಖಾದಿ ಉಡುಪಿ ಸೀರೆ ತಯಾರಿಸುವ 
ಯೋಜನೆ ಇದೆ. 


"ಕದಿಕೆ" ಟ್ರಸ್ಟ್‌ ಯಾವುದೇ ಫಲಾಪೇಕ್ಷೆ 


ಇಲ್ಲದೆ ತನ್ನ ಧ್ಯೇಯೋದ್ದೇಶಗಳಲ್ಲಿ 
ಒಂದಾದ ಅಳಿವಿನಂಚಿನಲ್ಲಿರುವ ಪರಿಸರ 
ಸ್ನೇಹಿ ಗ್ರಾಮೋದ್ಯೋಗಗಳನ್ನು ಉಳಿಸುವ 
ಉದ್ದೇಶದಿಂದ ನೇಕಾರರಿಗೆ ಮತ್ತು 
ನೇಕಾರ ರ ಸಂಘಗಳಿಗೆ ಸಹಾಯ 
ಮಾಡುತ್ತಿದೆ. ಟ್ರಸ್ಟ್‌ ನ ಸ್ಥಾಪಕರಾಗಿ 
ನಾವು ನಮ್ಮ ತನು ಮನ ಧನ ಬಳಸಿ 
ಯಾವುದೇ ಭತ್ಯೆ ಇಲ್ಲದೆ ಈ ಕೆಲಸ 
ಮಾಡುತ್ತಿದ್ದೇವೆ. ನಿರಂತರ ಪ್ರಯತ್ನದ 
ನಂತರ ಉಡುಪಿ ಸೀರೆ ನೇಕಾರಿಕೆ ಮತ್ತೇ 
ಚೇತರಿಸಿಕೊಳ್ಳುವ ಭರವಸೆ ಮೂಡಿದೆ. 
ಈ ಪುನಶ್ಚೇತನದ ಕಾರ್ಯದಲ್ಲಿ ಅನೇಕರು 
ನೆರವು ನೀಡಿದ್ದಾರೆ. ಕೆಲವು ಸ್ವಯಂ 
ಪ್ರೇರಿತ ದಾನಿಗಳು ತಾವಾಗಿಯೇ 

ಮುಂದೆ ಬಂದು ಕೆಲವೊಂದು 
ಉದ್ದೇಶಗಳಿಗೆ ನೆರವು ನೀಡಿದ್ದಾರೆ. 
ಅನೇಕ ಗ್ರಾಹಕರು ಉಡುಪಿ ಸೀರೆ 
ಖರೀದಿಸಿ, ಉಡುಗೊರೆ ನೀಡಿ, 
ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದು 
ಪ್ರಚಾರ ನೀಡಿದ್ದಾರೆ. ನಬಾರ್ಡ್‌ 


ಬಾಘೆ ಪ್ರಷಂಚೆ 


ಸಂಸ್ದೆಯಂತೂ ಕೆಲವು ಯೋಜನೆಗಳಿಗೆ 
ನೆರವು ನೀಡುವುದರ ಜೊತೆಗೆ ಕದಿಕೆ ಟಸ್ಟ್‌ 
ನ ಕೈ ಮಗ್ಗ ಕ್ಷೇತ್ರದಲ್ಲಿನ ಕೆಲಸಕ್ಕಾಗಿ 
2021ರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ 


ನೀಡಿದೆ. ಡೆಕ್ಕನ್‌ ಹೆರಾಲ್ಡ್‌ ಪತ್ರಿಕೆ ನನ್ನನ್ನು 


2021 ರ 21 ಚೇಂಜ್‌ ಮೇಕರ್ಸ್‌ ನಲ್ಲಿ 
ಒಬ್ಬರೆಂದು ಗುರುತಿಸಿದೆ. ಕೆನಡಾದ 
ಮಾಮಿಸ್‌ ಸ್ಕೂಲ್‌ ಹೌಸ್‌ ಸಹಜ 
ಬಣ್ಣದ ಕಲಿಕೆಗೆ ನನಗೆ ಸ್ಕಾಲರ್ಷಿಪ್‌ 
ನೀಡಿದೆ. ಇಲಾಖೆಗಳಿಂದಲೂ ಈಗ 
ಉತ್ತಮ ಸ್ಪಂದನೆ ಸಿಗುತ್ತಿದೆ. 

ಕದಿಕೆ ಟ್ರಸ್ಟ್‌ ಆಶಿಸಿದ ಹಾಗೇ ಉಡುಪಿ 
ಸೀರೆಗೆ ರಾಷ್ಟ್ರ ಮಟ್ಟದಲ್ಲಿ ಮಾನ್ಯತೆ 
ದೊರಕಿದೆ. ಮ ಸೀರೆ ನೇಕಾರರ 
ಸಂಭಾವನೆ - ವೃತ್ತಿ ಗೌರವ ಹೆಚ್ಚಿದೆ. 
ನೇಕಾರರ ಸ ಹೆಚ್ಚಳವಾಗಿದೆ. 
ಉಡುಪಿ ಸೀರೆ ಉಡುವುದು ಈಗ ಟ್ರೆಂಡ್‌ 
ಆಗಿದೆ. ಸ್ಥಳೀಯರೂ ಅಭಿಮಾನದಿಂದ 
ಉಡುಪಿ ಸೀರೆ ತೊಡಲು ಆರಂಭಿಸಿದ್ದಾರೆ. 
ಅಳಿವಿನಂಚಿನಲ್ಲಿದ್ದ ಉಡುಪಿ ಸೀರೆ 
ಪುನಸ್ಥೇತನದ ಕಾರ್ಯ ಯಶಸ್ವಿಯಾಗಿದೆ. 
ಈಗ ಇದನ್ನು ಮುಂದುವರಿಸಿಕೊಂಡು 
ಹೋಗುವುದು ನೇಕಾರರ ಸಂಘಗಳು, 
ಸರಕಾರ, ಇಲಾಖೆಗಳು ಮತ್ತು ಸಮಾಜದ 
ಜವಾಬ್ದಾರಿ ಆಗಿದೆ. 


ನಾವಿಂದು ಹವಾಮಾನ 
ಬದಲಾವಣೆಯ ವಿಪರೀತ ಪರಿಣಾಮದ 
ಭೀತಿಗೆ ಸಿಲುಕಿದ್ದೇವೆ. ಪ್ರತಿಯೊಬ್ಬರು ತಮ್ಮ 
ಇಂಗಾಲದ ಹೆಜ್ಜೆ ಗುರುತುಗಳನ್ನು ಕಡಿಮೆ 
ಮಾಡಲೇ ಬೇಕಾಗಿದೆ. ಇದಕ್ಕಾಗಿ 
ಉಡುಪಿ ಸೀರೆಯಂತಹ ಕೈಯಿಂದ 


ತಯಾರಿಸಿದ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು 


ಬಳಕೆ ಮಾಡಬೇಕು. ಕೈ ಉತ್ಪನ್ನಗಳ 
ತಯಾರಿಯಲ್ಲಿ ತೊಡಗಿರುವ ಕುಶಲ 
ಕರ್ಮಿಗಳಿಗೆ ಗೌರವದ ವೇತನ ದೊರಕುವ 
ಹಾಗೇ ಮಾಡಿ ಅವರು ವೃತ್ತಿಯಲ್ಲಿ 
ಮುಂದುವರಿಯುವಂತೆ ನೋಡುವುದು 
ಸಮಾಜದ ಕರ್ತವ್ಯವಾಗಿದೆ. ವಿದ್ಯುತ್‌ 
ಬಳಸುವುದು ಪರಿಸರದ ದಷ್ಟಿಯಿಂದ 
ಮುಂದೆ ದುಬಾರಿ ಆಗಲಿರುವ ಕಾರಣ 
ಭವಿಷ್ಯದಲ್ಲಿ ಈ ರೀತಿಯ ಕೈ ಕೆಲಸಗಳ 
ಅನಿವಾರ್ಯತೆ ಉಂಟಾಗಲಿದೆ. ಹಾಗಾಗಿ 
ಈಗ ಅವಶ್ಯಕತೆ ಇಲ್ಲ ಅನ್ನಿಸಿದರೂ ದೇಸಿ 
ಜ್ಞಾನಗಳು ಮರೆಯಾಗದಂತೆ 
ನೋಡಿಕೊಳ್ಳಬೇಕು. 


ಈ ಆಧುನಿಕ ಕಾಲದಲ್ಲಿ ಸೀರೆ ಯಾರು 
ಉಡುತ್ತಾರೆ? ಕೆಲಸ ಮಾಡಲು ತೊಡಕು. 
ಯಾಕೆ ಉಡುಪಿ ಸೀರೆ ಪುನಶ್ಚೇತನ 
ಆಗಬೇಕು? ಬೇರೆ ಬಟ್ಟೆ 


ತಯಾರಿಸಬಹುದಲ್ಲವೇ? ಇತ್ಯಾದಿ 
ಪ್ರಶ್ನೆಗಳನ್ನು ಕೆಲವರು ಕೇಳುತ್ತಾರೆ. ಸೀರೆ 
ನೇಕಾರರಿಗೆ ಕಲಾವಿದರ ಕ್ಯಾನ್ವಾಸ್‌ ಇದ್ದ 
ಹಾಗೇ. ತಮ್ಮ ಕಲ್ಪನೆಗೆ ಸರಿಯಾಗಿ 
ಸುಂದರ ವಿನ್ಯಾಸದ ಸೀರೆಗಳನ್ನು 
ಏಕತಾನತೆ ಇಲ್ಲದೆ ನೇಯಲು ನೇಕಾರರಿಗೆ 
ಉತ್ಸಾಹ ಇರುತ್ತದೆ. ಎಷ್ಟೊಂದು 
ವೈವಿಧ್ಯದ ಕೈ ಮಗ್ಗ ಸೀರೆಗಳು 
ಭಾರತದಲ್ಲಿ ತಯಾರಾಗುತ್ತಿದೆ. ಇದರ 
ಹಿಂದೆ ಎಷ್ಟೊಂದು ಸುಂದರ ನೆನಪುಗಳು 
ಇವೆ. ಸೀರೆ ನೇಯ್ಗೆಯಿಂದಾಗಿ 
ನೇಕಾರಿಕೆಯ ಅನೇಕ ವಿಶಿಷ್ಟ ತಂತ್ರಗಳು 
ಇನ್ನೂ ಉಳಿದುಕೊಂಡಿದೆ. ಸೀರೆ 
ನೇಯಬಲ್ಲ ನೇಕಾರರು ಯಾವ 
ಬಟ್ಟೆಯನ್ನು ಕೂಡಾ ಅಗತ್ಯ ಬಂದಾಗ 
ನೇಯಬಲ್ಲರು. ಸೀರೆ ಒಂದು ಪರಿಪೂರ್ಣ 
ವಸ್ತ್ರ ಮಗ್ಗದಿಂದ ತಯಾರಾಗಿ ಬಂದ 
ಕೂಡಲೇ ಬಳಸಬಹುದು. ಇರುವ 
ರವಿಕೆಗಳ ಜೊತೆಗೆ ಹೊಂದಾಣಿಕೆಯ ಬಗ್ಗೆ 
ಚಿಂತೆ ಮಾಡದೆ ನೇರವಾಗಿ 
ಬಳಸಬಹುದು. ಬೇಕಾದಷ್ಟು ಬಾರಿ 
ಬಳಸಿದ ನಂತರ ಅಂಗಿ, ಲಂಗ, ಬೆಡ್‌ 
ಕವರ್‌, ಮಗುವಿಗೆ ಹೊದಿಸಲು ಮೃದು 
ಹೊದಿಕೆ, ಕರ್ಟೆನ್‌ ಹೀಗೆ ಇಚ್ಚೆಯಂತೆ 
ಉಪಯೋಗಿಸಿ ಕೊನೆಗೆ ಅಡುಗೆ 
ಮನೆಯಲ್ಲಿ ಉಪಯೋಗಿಸುವ ಚಿಂದಿ 
ಬಟ್ಟೆ, ವರಸು ಬಟ್ಟೆಯಾಗಿ ಬಳಸಿ ಅತ್ತ 
ಮಣ್ಣಿಗೆ ಸೇರಿಸಿದರೆ ಯಾವುದೇ ಉಳಿಕೆ 
ಇಲ್ಲದೆ ಮಣ್ಣಿನಲ್ಲಿ ಒಂದಾಗುತ್ತದೆ. 


ಮಾನಸಿಕ ತೊಡಕು ಇಲ್ಲದಿದ್ದರೆ ಸೀರೆ 
ತೊಟ್ಟು ಯಾವ ಕೆಲಸ ಕೂಡಾ 
ಮಾಡಬಹುದು. ನೇಕಾರಿಕೆಯ 
ವಿಶಿಷ್ಟತೆಯನ್ನು ಉಳಿಸಿಕೊಳ್ಳಲು ಮತ್ತು 
ಸುಂದರ ಪರಿಸರ ಕ್ಕಾಗಿ ನಾವು ಕೈಮಗ್ಗ 
ಸೀರೆಗಳನ್ನು ಹೆಚ್ಚಾಗಿ ಬಳಸಬೇಕು. 
ಪ್ರತಿದಿನ ಬಳಸದಿದ್ದರೂ ಪರವಾಗಿಲ್ಲ 
ವಿಶೇಷ ಸಂದರ್ಭದಲ್ಲಿ ಪ್ರೀತಿಯಿಂದ 
ತೊಡಬೇಕು. ಸೀರೆಯಂತಹ ವಿಶಿಷ್ಟ 
ಉತ್ಪನ್ನಗಳು ಕೇವಲ ಕೈಮಗ್ಗದಲ್ಲಿ ಮಾತ್ರ 
ತಯಾರಾಗಬೇಕು. ಹಾಗಾದಾಗ ಸೀರೆಗೆ 
ಮತ್ತು ಕೈ ಮಗ್ಗ ನೇಕಾರಿಕೆಗೆ ಬೆಲೆ 
ಸಿಗುತ್ತದೆ. ಉಡುಪಿ ಸೀರೆಯಂತಹ 
ನೇಕಾರಿಕೆಯ ಪುನಶ್ಚೇತನದ ಮಹತ್ವ 
ತಿಳಿಯುತ್ತದೆ. ಗುಡಿ ಕೈಗಾರಿಕೆಗಳಿಂದ 
ಪರಿಸರಕ್ಕೆ ಹಾನಿ ಮಾಡದೆ ಹೆಚ್ಚು ಜನರಿಗೆ 
ಸ್ಥಳೀಯವಾಗಿ ಕೆಲಸದ ಅವಕಾಶ ದೊರೆತು 
ಗಾಂಧಿಜಿಯ ಗ್ರಾಮ ಸ್ವರಾಜ್ಯದ ಆಶಯ 
ಈಡೇರುತ್ತದೆ. 
- ಮಮತಾ ರೈ, ಅಧ್ಯಕ್ಷೆ, 
ಕದಿಕೆ ಟಸ್ಟ್‌ 


25 |ನವೆಂಬರ್‌ 2024 


ಅನ್ನಿ ನಿಸು ದಿನ 


“ ಮಹಾತ್ಮ ನೀ ಬದುಕಬೇಕಿತ್ತು 


ಗಾ೦ಛಿ ಅಂತ ಒಬ್ಬರು ಇದ್ದರು ಅಂತ ಗೊತ್ತಾಗಿದ್ದು ಮೊನ್ನೆ 
ಮೊನ್ನೆ ಅನ್ನೋ ಥರಾ ಮಾತಾಡಿದರಲ್ಲ, ತಕ್ಷಣ ನನಗೆ ನಾನು 
ಬರೆದ. 


ಈ ಬರಹ ನೆನಪಾಯಿತು. 
ಇನ್ನಿನಿಸು ದಿನ ಮಹಾತ್ಮ ನೀಬ ಕಬೇಕಿತ್ತು 


“ಒಂದ್ದಿ ಮಿಷ ಬರ್ತೀನಿ ಇರಿ' ಎಂದು 
ಖಾಸಗಿ ಕೋಣೆ ಹೊಕ್ಕರು. 


ಜಗತ್ತೇ ನಿಬ್ಬೆರಗಾಗುವಂತೆ ಟೆಡ್‌ ಟರ್ನರ್‌ ಬೆಳೆದು 
ದ್ದರು. ಮನೆಯ ಮೂಲೆಯಲ್ಲಿ ಕಣ್ಣೀರು ಉಕ್ಕಿಸು ುವ, 
ಎಂದು ಲಾಫರ್‌ ಕ್ಷಬ್‌ ಗಳಂತೆ ನಗಿಸುವ 


ಚ 
[©] 

a Ee 
ಥಃ 


ವಸ್ತುವಾಗಿದ್ದ ಟೆಲಿವಿಷನ್‌ ಈಗ ಆ ಅಫೀಮಿನಂತೆ ಆಗಿ ಹೋಗಿತ್ತು. 
ಟೆಡ್‌ ಟರ್ನರ್‌ , ಕೊಲ್ಲಿ ಯುದ್ಧಕ್ಕೆ ಆಂಟೆನಾ ಭಕ] 


ತಡ ಜಗತ್ತು ೪ ಟೆಲಿವಿಷನ್‌ ಎಂಬ ಮಾಯಾ ಜಿಂಕೆಯ ಬೆನ್ನ 


ಮತ್ತೆ ಬಾಗಿಲು ತೆರೆದು ಟೆಡ್‌ ಟರ್ನರ್‌ ನಮ್ಮ ಮುಂದೆ 
ಗ ಅವರ ಕೈಯಲ್ಲಿ ಒಂದು ಪುಟ್ಟ ಪ 

ಟೆಡ್‌ ಜೊತೆ ಲೋಕಾಭಿರಾಮವಾಗಿ ಟೆ 

"ನಿಮಗೆ ತೀರಾ ಇಷ್ಟವಾದವರು ಯಾರು? ನಿಮ್ಮ 

ನ್ನು ಬಿಟ್ಟರೆ..' 

ಕೇ 


(0 


pads 


(ಅಟ್ಲಾಂಟಾದಲ್ಲಿರುವ ಮಾರ್ಟಿನ್‌ ಲೂಥರ್‌ ಕಿಂಗ್‌ 
ಜೂನಿಯರ್‌ ಅವರ ಸ್ಮಾರಕದಲ್ಲಿರುವ ಆಳೆ ತತ್ತರದ ಗಾಂಧಿ ಪ್ರ 


ಇನ್ನೇನು ಸಿ ಎನ್‌ ಎನ್‌ ಬಿ ಬೀಳ್ಗೊಳ್ಳಲು ಎರಡೇ 
ಎರಡು ದಿನ ಬಾಕಿ ಇತ್ತು. 
ಅಟ್ಲಾಂಟಾದ ಮೂಲೆ ಮೂಲೆಯನೆ ನ್ನೆಲ್ಲಾ ಜಾಲಾಡಿ ಬಿಡೋಣ 


ಎಂದು ದಂಡು ಕಟ್ಟ ಹೊರಟಿದ್ದು ಮಾರ್ಟಿನ್‌ ಲೂಥರ್‌ ಕಿಂಗ್‌ 
ನೆನಪಿನ ಮನೆಗೆ. 


ಇನ್ನೂ ಕಾಂಪೌಂಡ್‌ ಒಳಗೆ ಕಾಲಿಟ್ಟಿರಲಿಲ್ಲ. 
ಅಲ್ಲಿ ಆಳೆತ್ತರದ ಪ್ರತಿಮೆ - ಅದು ಗಾಂಧಿ. 
ನನ್ನ ಜೊತೆಯಲ್ಲಿಯೇ ಹೆಜ್ಜೆ ಹಾಕುತ್ತಿದ್ದ ದ 


ಕಚೇರಿಯಿಂದ 


ತ 


ಕಿಣ ಆಫ್ರಿಕಾ 


ಮ ks) 


> ಬ ಕ 


| 
ಗ 


ನ ಶಬಲಾಲ ಓಡಿಹೋಗಿ ಆ ಗಾಂಧಿಯ ಕೆನ್ನೆ ಗೊಂದು 
ಮುತು ತೂರಿದಳು. 


ಶಾಪ್‌ ಹಾಪಿಂಗ್‌ ಮಾಡುತ್ತಾ ಮಾಡುತ್ತಾ ಸಮಯ ರಾತ್ರಿ 
ಮೂರರ ಗಡಿ ದಾಟಿತ್ತು. 
ಗೆಳೆಯರ ಜೊತೆ ಇನ್ನೂ ಸುತ್ತುವುದಕ್ಕೆ ನಾನು ಸಿದ್ಧನಿರಲಿಲ್ಲ. 
ಎಲ್ಲರಿಗೂ ಒಳ್ಳೆಯ ಹಗ್‌ ಕೊಟ್ಟು “ಗುಡ್‌ ಬೈ' ಹೇಳಿದೆ. 'ಹುಷಾರು, 
ಇದು ಆಮೇರಿಕಾ, ಒಬ್ಬನೇ ಹೋಗುತ್ತಿ ತ್ತಿದ್ದೀಯಾ' 
ಗೆಳೆಯ ಮೆರೆಕ್‌ ಬ್ರಾಡ್ಗಿ ಪಿಸುಗಟ್ಟಿದ. 
ನಾರತದಿಂದ Fei ಎಲ್ಲರದ್ದೂ ಇದೇ ಕಿವಿಮಾತು. 


ಎಂದು ಜೆಕ್‌ 


ಟ್ಯಾಕ್ಸಿ ಏರಿದೆ. ಜೇಬಿನಲ್ಲಿದ್ದ ಪಾಸ್‌ ಪೋರ್ಟ್‌, ಡಾಲರ್‌ ಗಳ ಮೇಲೆ 
ಎರಡಲ್ಲ , ಹತ್ತು ಕಣಿ ಎ” 


ರೊಯಂನೆ ಬೀದಿ 
ಮುಂದೆ ನಿಂತಿತ್ತು. 
ಸೇರಿಸಿ ಡೈವರ್‌ ಕೈಗಿಟ್ಟೆ. 

ನಾನು ಟಿಪ್ಸ್‌ ಎಂದು ಕೊಟ್ಟ ಹತ್ತು ಡಾಲರ್‌ ನೋಟನ್ನು ಆತ 
ನನ್ನ ಕೈಗೇ ತುರುಕಿದ. 


ಬೀದಿ ಸುತ್ತಿದ ಟ್ಯಾ ಟ್ಯಾಕ್ಸಿ ನನ್ನ ಹೋಟೆಲ್‌ 


Kl 
ಟ್ಯಾಕ್ಸಿ ಮೀಟರ್‌, ಅ ದಕ್ಷೆ ಹ ಸ ಪಸೆರ೯ಟ್‌ ಟಿಪ್‌ 


ಶೆ ಇ 


ಯಾಕೆ 9 ಎಂದು ಕೇಳಿದೆ. "ಗಾಂಧಿ 7 ಅಂತ ಕೇಳಿದ . 
ನಾನು "ಯಸ್‌, ಇಂಡಿಯಾ' ಎಂದೆ. 


ಘು ಪ್ರಪಂಚ 


26 | ನವೆಂಬರ್‌ 2024 ಬಾಪುಪ 


ಕ್ರೈ ಬೀಸುತ್ತಾ ಹೊರಟೇ ಬಿಟ. 
ಎಂ ಆ 
kok 


ಗೆಳತಿ ನೇಮಿಚಂದ್ರ ಪೆರುವಿನ ಪವಿತ್ರ ಕಣಿವೆಗಳನ್ನು ಹುಡುಕುತ್ತಾ 
ದಕ್ಷಿಣ ಅಮೆರಿಕಾ ಹೊಕ್ಕಿದ್ದರು. 

ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ? ಎಂಬಂತೆ 
ಸ್ಪಾನಿಷ್‌ ನೆಲದಲ್ಲಿ ಇಂಗ್ಲಿಷ್‌ ಗೇನು ಕೆಲಸ ೧. ಹೇಗಪ್ಪಾ ಇಲ್ಲಿನವರ 
ಜೊತೆ ಮಾತಾಡುವುದು ಎಂದು ನೇಮಿ ಕಕ್ಕಾಬಿಕ್ಕಿಯಾಗಿದ್ದರು. 

ಆದರೆ, 

ಅದು ಕೆಲವೇ ಕ್ಷಣ ಅಷ್ಟೆ. ಜನ ಅವರನ್ನು 
ಮುತ್ತಿಕೊಳ್ಳತೊಡಗಿದ್ದರು. ಎಲ್ಲರ ಬಾಯಲ್ಲೂ "ಗ್ಯಾಂಡಿ' ಪದ. 
ಗೊತ್ತಿಲ್ಲದ ದೇಶದಲ್ಲಿ ಗಾಂಧಿ ಮಾತು ಕೂಡಿಸುವ ಸೇತುವೆಯಾಗಿ 
ಹೋಗಿದ್ದರು. 


Kokok 


ಅದೆಲ್ಲಾ ಬಿಡಿ, ಒಬ್ಬ ಪುಟ್ಟ ಹುಡುಗಿ ಬರಾಕ್‌ ಒಬಾಮಾಗೆ ಪ್ರಶ್ನೆ 
ಎಸೆದಳು. 

“ ನೀವು ಔತಣ ಕೂಟ ಏರ್ಪಡಿಸಿದರೆ ಅದಕ್ಕೆ 
ಆಹ್ಹಾನಿಸಬೇಕೆಂದು ಬಯಸುವವರ ಪೈಕಿ ಮೊದಲು ಯಾರು 
ನಿಲ್ಲುತ್ತಾರೆ 9 '. 

ಒಬಾಮ ಒಂದು ಕ್ಷಣವೂ ತಡಮಾಡದೆ ಹೇಳಿದರು- ಗಾಂಧಿ. 


skokok 


ಅಮೇರಿಕಾದಿಂದ ಬೀಳ್ಕೊಡುವಾಗ ನೆನಪಿಗೆಂದು ನಾನು 
ಇಲ್ಲಿಂದ ಕೊಂಡೊಯ್ದಿದ್ದ ಗಣೇಶನನ್ನು ಕೈಗಿಡುತ್ತಿದ್ದೆ. 

ತಕ್ಷಣ ಅವರು ಇನ್ನೊಂದು ಕೈಯನ್ನೂ ಚಾಚುತ್ತಿದ್ದರು. "One 
Gandhi please...’ ಎನ್ನುತ್ತಿದ್ದರು. 

kok 

ನನಗೆ “ಡೆಕ್ಕನ್‌ ಹೆರಾಲ್ಡ್‌'ನಲ್ಲಿ ರಾಮಮೂರ್ತಿ ಬರೆದ 
ಕಾರ್ಟೂನ್‌ ನೆನಪಿಗೆ ಬಂತು. ಅಪ್ಪ ಮಗ ಗಾಂಧಿ ಪ್ರತಿಮೆಯ 
ಮುಂದೆ ಹಾದು ಹೋಗುತ್ತಿದ್ದಾರೆ. 


ಪ್ರತಿಮೆ ತೋರಿಸಿ ಮಗ ಅಪ್ಪನಿಗೆ ಕೂಗಿ ಹೇಳ್ದಿದಾನೆ - “ಅಪ್ಪಾ 
ಬೆನ್‌ ಕಿಂಗ್ಲೆ' ರಿಚರ್ಡ್‌ ಆಟಿನ್‌ ಬರೋ ನಿರ್ದೇಶಿಸಿದ ಆಸ್ಕರ್‌ ಪ್ರಶಸ್ತಿ 
ವಿಜೇತ ಚಿತ್ರ "ಗಾಂಧಿ' ಸಿನಿಮಾದಲ್ಲಿ ಗಾಂಧಿ ಪಾತ್ರ ಮಾಡಿದ ನಟ 
ಬೆನ್‌ ಕಿಂಗ್ಡೆ. 

ಇವತ್ತು ಗಾಂಧಿಗೂ ಬೆನ್‌ ಕಿಂಗ್ಲೆಗೂ ಇರುವ ಗೆರೆಯೇ 
ಅಳಿಸಿಹೋಗುತ್ತಿದೆ. 


ಎಚ್‌ ನಾಗವೇಣಿ ಬರೆದ "ಗಾಂಧಿ ಬಂದ' ನನ್ನನ್ನು ಮತ್ತೆ ಮತ್ತೆ 
ಸೆಳೆದು ಕೊಳ್ಳುವ ಕೃತಿ. 

ಅಂದಿನ “ಕನ್ನಡ' ಜಿಲ್ಲೆಗೆ ಗಾಂಧಿ ಬಂದ ಹಿನ್ನೆಲೆಯಲ್ಲಿ 
ಬಿಚ್ಚಿಕೊಳ್ಳುತ್ತಾ ಹೋಗುವ ಕಥನ ಇದು. 

ಗೊತ್ತಿಲ್ಲದ ಒಬ್ಬ ಗಾಂಧಿ ಎಲ್ಲಿಯೋ ಇರುವವರನ್ನು 
ಬದಲಿಸುತ್ತಾ ಹೋಗುತ್ತಾನೆ. "ಗಾಂಧಿ ಬಂದ” ಎಂಬ ಹೆಸರಿಡುವ 
ಮುನ್ನ ಕಲಾವಿದ ಸುದೇಶ್‌ ಮಹಾನ್‌ ಕಾದಂಬರಿಗೆ “ಮಾಯಿದ 
ಪುರುಷೆ* ಎನ್ನುವ ಹೆಸರಿಡ ಬೇಕು ಎ೦ದು ನಾಗವೇಣಿಯ ಜೊತೆ 
ವಾದ ಮಾಡುತ್ತಾ ಇದ್ದ. 

ಮಾಧ್ಯಮ ಲೋಕದ ಬಹುದೊಡ್ಡ ಥಿಯರಿ “medium is the 


ಬಾಘು ಪ್ರಷಂಚೆ 


17085880 “ ಎನ್ನುವುದು ನೆನಪಿಗೆ ಬಂದಾಗ . ಹೌದಲ್ಲಾ ಗಾಂಧಿ 
ಎಂಬ ಗಾಂಧಿ ತಾವೇ ಒಂದು ಸಂದೇಶವಾಗಿ ಬದುಕಿಬಿಟ್ಟರು. 


“ಲಂಕೇಶ್‌ ಪತ್ರಿಕೆ' ಮಾರುಕಟ್ಟೆಗೆ ಬಂದಾಗ ನಮಗೆಲ್ಲಾ 
ಆಶ್ಚರ್ಯವಾಗಿ ಹೋಗಿತ್ತು. 

ಜಾಹಿರಾತು ಇಲ್ಲದೆ ಬದುಕುವುದಕ್ಕೆ ಸಾಧ್ಯವೇ ಎನ್ನುವ ಪ್ರಶ್ನೆ 
ಕುಣಿದಾಡುತ್ತಿತ್ತು. ಏನೇ ಬರಲಿ, ಜಾಹಿರಾತು ನನ್ನ 
ಪತ್ರಿಕೆಯಲ್ಲಿರುವುದಿಲ್ಲ ಎಂದು ಲಂಕೇಶ್‌ ಘೋಷಿಸಿ ಕುಳಿತಿದ್ದರು. 

ಜಾಹಿರಾತಿಲ್ಲದೆ ಒಂದು ಪತ್ರಿಕೆ ನಡೆಸಲು ಸಾಧ್ಯ ಎಂಬುದನ್ನು 
ಗಾಂಧಿ ತೋರಿಸಿಕೊಟ್ಟಿದ್ದರು ಎಂಬುವುದು ಅರ್ಥವಾಗುತ್ತಿರುವುದು 
ಈಗ. 

ಗಾಂಧೀಜಿಗೆ ವೈದ್ಯರೊಬ್ಬರು ಬೆಡ್‌ ರೆಸ್ಟ್‌ ಹೇಳಿದರು. ಮಲಗಿ 
ಸಾಕಾದ ಗಾಂಧೀಜಿ ಪತ್ರಿಕೆಯ ಪ್ರಬ೦ಧ, ಜಾಹಿರಾತು ತಿರುವಿ 
ಹಾಕುತ್ತಾ ಹೋದರು. ಜಾಹಿರಾತಿನ ಬಗ್ಗೆ ಅವರ ಅಸಹನೆ ಎಷ್ಟು 
ಹೆಚ್ಚುತ್ತಾ ಹೋಯಿತೆಂದರೆ "ಅಯೋಗ್ಯ ಜಾಹಿರಾತು' ಅನ್ನುವ 
ಸಂಪಾದಕೀಯವನ್ನೇ ಬರೆದರು. 

ಗಾಂಧಿಯವರ ವಾದ ಇಷ್ಟೆ ಯೋಗದ ಪುಸ್ತಕ ಅಂತ 
ಜಾಹಿರಾತು ಕೊಡುತ್ತಾರೆ, ಆದರೆ ಆ ಪುಸ್ತಕ ಪಟ್ಟಿ ನೋಡಿದರೆ 
ಅಲ್ಲಿರೋದು ಒಂದೇ ಒಂದು ಯೋಗದ ಪುಸ್ತಕ . ಇನ್ನುಳಿದದ್ದೆಲ್ಲಾ 
ಸೆಕ್ಸ್‌ ಬುಕ್‌ ಗಳು ಅನ್ನೋ ಆಕ್ರೋಶ ಅವರದ್ದು. ಇದನ್ನೆಲ್ಲಾ ನನ್ನ 
ಪತ್ರಿಕೆಗೆ ಹೇಗೆ ತರಲಿ ಅನ್ನೋ ತಲೆ ಬಿಸಿ ಅವರದ್ದು. 

ಗಾಂಧಿಗೆ ಪತ್ರಿಕೋದ್ಯಮ ಅನ್ನೋದು ಬರಿ ಪತ್ರಿಕೋದ್ಯಮ 
ಆಗಿರಲಿಲ್ಲ. ಅವರೇ ಹೇಳಿಕೊಳ್ಳುವ ಪ್ರಕಾರ ಅದು ಅವರ ಆತ್ಮದ 
ತಳಮಳಕ್ಕೆ ನೀಡಿದ ಅಕ್ಷರ ರೂಪವಾಗಿತ್ತು. 

ಗಾಂಧಿಗೆ ಗಾಂಧಿಯನ್ನು ನೋಡಿಕೊಳ್ಳುವ ಒಂದು ಕನ್ನಡಿಯಾಗಿ 
ಅದು ರೂಪುಗೊಳ್ಳುತ್ತಿತ್ತು. 

ಗಾಂಧಿ ಪತ್ರಿಕೆಗೆ ಬರೆಯುತ್ತಲೇ ತಮ್ಮ ದೌರ್ಬಲ್ಯಗಳನ್ನೂ 
ಕಂಡುಕೊಳ್ಳುತ್ತಾ ಹೋದರು. 

ಪತ್ರಿಕೆ ಎನ್ನುವುದು ಒಂದು ಉದ್ಯಮ ಆಗುವುದೇ ಗಾಂಧಿಗೆ ಸರಿ 
ಬರದ ವಿಚಾರವಾಗಿತ್ತು. 

Journalism should never be prostituted for selfish 
ends or for the sake of carrying livelihood ಅಂದಿದ್ದರು. 

ಭಾರತದ ಪತ್ರಿಕೋದ್ಯಮ ಅಂದರೆ ಬ್ರಿಟಿಷ್‌ ರು ಕಿಸಕ್ಕನೆ ನಗುವ 
ಪರಿಸ್ಥಿತಿ ಇತ್ತು. 

ಭಾರತದ ಪತ್ರಿಕೆ ಓದಿದರೆ ಅರೇಬಿಯನ್‌ ನೈಟ್ಸ್‌ ಕಥೆ ಓದಿದ 
ಹಾಗಿರುತ್ತದೆ ಅಂತ ಬ್ರಿಟನ್ನಿನ ಪ್ರಧಾನಿ ಬೆಂಜಮಿನ್‌ ಡಿಸ್ರೇಲಿ 
ನಗಾಡಿದ್ದ. 


b 


27 |ನವೆಂಬರ್‌ 2024 


ಅಂತಹ ಕಾಲದಲ್ಲೇ ಗಾಂಧಿ ಪತ್ರಿಕೆಯ ಅಂಗಳ ಬಾಪು ಹಪಂಚ “ಡಿಜಿಟಲ್‌ ಆವತಿ 
ಪ್ರವೇಶಿಸಿದರು. ದಕ್ಷಿಣ ಆಫ್ರಿಕಾದಿ೦ದ ಭಾರತಕ್ಕೆ ಬರುವಾಗ ೪-೨ 
ಗಾಂಧಿ ರೈಲು ಡಬ್ಬಿಯಿಂದ ಬಿಳಿಯರು ಎಸೆದ ಸೂಟ್‌ 


ಕೇಸನ್ನು ಮಾತ್ರ ಹೊತ್ತು ತರಲಿಲ್ಲ. ಪ್ರತಿಭಟನೆಯ ಬಾವ ಸ ಗ ಗಾಡ 
ಕಿಚ್ಚನ್ನೂ ಪತ್ರಿಕೆ ಎಂಬ ಕಂದೀಲನ್ನೂ ಹಿಡಿದುಕೊಂಡೇ ಸ್ಮಾರಕ ನಿಧಿ ಸಂಸ್ಥೆಯ ಪ್ರಕಟಣೆ. ಇದು ಗಾಂಧಿ ವಿಚಾರ 
ಬಂದರು. ಧಾರೆಗಳನ್ನು ಮತ್ತು ಗಾಂಧೀಜಿ ಜೀವನ ಚಿತ್ರಣಗಳನ್ನು 
ಯಂಗ್‌ ಇಂಡಿಯಾ ಕೈಗೆತ್ತಿಕೊಂಡರು. ನವ ಜೀವನ, ಜನಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ. ಕಳೆದ 
ಸತ್ಯಾಗ್ರಹ, ಹರಿಜನ, ಹರಿಜನ ಬಂಧು, ಹರಿಜನ ಆರೇಳು ವರ್ಷಗಳಿಂದ ಇದು ಮುದ್ರಣ ರೂಪದಲ್ಲಿ 
ಸೇವಕ ಹತ್ತು ಭಾಷೆಯನ್ನು ಆವರಿಸಿ ನಿಂತರು. ಪ್ರಕಟಗೊಳ್ಳುತ್ತಿತ್ತು. ಕಳೆದೆರಡು ವರ್ಷಗಳಿಂದ ಇದನ್ನು 
ಅಷ್ಟೇ ಅಲ್ಲ, ಏನಿಲ್ಲೆಂದರೂ ಐದು ದಶಕ ಅವರಿಗೆ ಡಿಜಿಟಲ್‌ ರೂಪಕ್ಕೂ ಪರಿವರ್ತಿಸಿದ್ದೇವೆ . ಈಗ ಮುದ್ರಣ 
ಪತ್ರಿಕೆ ಇನ್ನೊಂದು ಊರುಗೋಲೇ ಆಗಿಹೋಗಿತ್ತು. ಮತ್ತು ಡಿಜಿಟಲ್‌ ಎರಡೂ ಆವೃತ್ತಿಗಳಲ್ಲಿ ಬಾಪು ಪ್ರಪಂಚ ಪತ್ರಿಕೆ 
ಪತ್ರಿಕೆಗೆ ಒಂದು ಎಥಿಕ್ಸ್‌ ಇರ್ಬೇಕು ಅನ್ನೋದು ಓದುಗರಿಗೆ ಲಭ್ಯವಿದೆ. 
ಗಾಂಧಿಯವರಿಗೆ ಗೊತ್ತಾಗಿತ್ತು. ಪ್ರಸ್ತುತ ಬಾಪು ಪ್ರಪಂಚ ಪತ್ರಿಕೆಯ ಚಂದಾದಾರರ ಸಂಖ್ಯೆ 
'ಜಾಹೀರಾತಿಲ್ಲದೆ ಪತ್ರಿಕೆ ನಡೆಸೋದಕ್ಕಾಗಲ್ಲ ಅಂತ ಬಹಳ ಕಡಿಮೆ ಇದೆ. ಇದರ ಜೊತೆಗೆ ಪತ್ರಿಕೆಯ ಮುದ್ರಣವೆಚ್ಚ 
ಸುಳ್ಳು ಹೇಳೋ ಜಾಹಿರಾತೆಲ್ಲಾ ಹಾಕೋದಿಕ್ಕೆ ಆಗುತ್ತಾ. ದುಬಾರಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಅಂಚೆ ಮೂಲಕ 
ಒಂದಿಷ್ಟು ನೀತಿ ನಿಯಮ ಇರ್ಬೇಕು, ಪತ್ರಕರ್ತರ ಪತ್ರಿಕೆಯ ವಿತರಣೆ ತ್ರಾಸದಾಯಕವಾಗಿರುವ ಹಿನ್ನೆಲೆಯಲ್ಲಿ 
ಸಂಘಗಳು ನಿಬಂಧನೆ ಮಾಡ್ಬೇಕು' ಅಂತಿದ್ರು. ನಾವು ಪತ್ರಿಕೆಯನ್ನು ಪೂರ್ಣವಾಗಿ ಡಿಜಿಟಲ್‌ ಮಾಧ್ಯಮಕ್ಕೇ 
ಸಂತೋಷ್‌ ಕುಮಾರ್‌ ಗುಲ್ವಾಡಿ ಅವರ ಪುಸ್ತಕ ಸೀಮಿತಗೊಳಿಸಲು ಯೋಚಿಸುತ್ತಿದ್ದೇವೆ .ಇದಕ್ಕೆ ಡಿಜಿಟಲ್‌ 
ತೆಗೆದು ನೋಡಿ. ಮಾಧ್ಯಮದ ಅನೇಕ ಅನುಕೂಲಗಳು ಕಾರಣವಾಗಿವೆ . 
ಗಾಂಧಿ ಹೇಳಿದರಂತೆ - ಡಿಜಿಟಲ್‌ ಪತ್ರಿಕೆಯ ಎಲ್ಲ ಪುಟಗಳನ್ನೂ ಬಣ್ಣದಲ್ಲಿ 
“ಪತ್ರಕರ್ತರು ನಡೆದಾಡೋ ಫ್ಲೇಗ್‌ ನಂತ ಮಹಾ ವಿನ್ಯಾಸಗೊಳಿಸಿ ಓದುಗರಿಗೆ ಅಲ್ಪ ವೆಚ್ಚದಲ್ಲಿ ಏತರಿಸಬಹುದು . 
ರೋಗಿಗಳು. ಪತ್ರಿಕೆಗಳು ಬೈಬಲ್‌, ಕುರಾನ್‌, ಗೀತೆ ಬಾಪು ವಿಚಾರಗಳನ್ನು ಯುವಸಮೂಹಕ್ಕೆ ತಲುಪಿಸುವುದು 
ಎಲ್ಲವನ್ನೂ ಒಂದರಲ್ಲೇ ಅಳವಡಿಸೋ ಕೃತಿಗಳಾಗಿವೆ. ನಮ್ಮ ಪ್ರಮುಖ ಆದ್ಯತೆಯಾಗಿರುವುದರಿಂದ ಯುವ 
REN WS ಸಮುದಾಯ ಇಷ್ಟಪಡುತ್ತಿರುವ ಡಿಜಿಟಲ್‌ ಮಾಧ್ಯಮವನ್ನೇ 


ಪತ್ರಿಕೆಗಳಲ್ಲಿ ಪ್ರಕಟವಾದರೆ ದೆಹಲಿಯಲ್ಲಿರುವ ಎಲ್ಲಾ ಕತ್ತಿ, ನಾವು ಅನಿವಾರ್ಯವಾಗಿ ಆಶ್ರಯಿಸ ಬೇಕಾಗಿದೆ. 


ಬಾರುಕೋಲುಗಳು ಕ್ಷಣ ಮಾತ್ರದೊಳಗೆ 
ಮಾರಾಟವಾಗುತ್ತವೆ. ಜನರು ಧೈರ್ಯಶಾಲಿ ಈಗಾಗಲೇ ನಾವು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ 


ಗಳಾಗಬೇಕೆಂದು ಪತ್ರಿಕೆಗಳು ಕಲಿಸಿಕೊಡಬೇಕೇ ಹೊರತು ಸಾಮಾಜಿಕ ಜಾಲತಾಣಗಳಾದ ಫೇಸ್‌ ಬುಕ್‌ , ವಾಟ್ಸ್‌ ಆಪ್‌, 


ಅವರಲ್ಲಿ ಭಯವನ್ನು ಹುಟ್ಟಿಸುವುದಲ್ಲ'. ವೆಬ್‌ ಪೋರ್ಟಲ್‌ ಗಳಲ್ಲಿ ನಮ್ಮ ಕಾರ್ಯಕ್ರಮಗಳ ಪ್ರಕಟಣೆ 
ಕಾಲೇಜಿನಲ್ಲಿದ್ದಾಗ ನಮ್ಮ ನಡುವೆ ಒಂದು ಹಾಡು ಮತ್ತು ಪ್ರಚಾರವನ್ನು ಮಾಡುತ್ತಿದ್ದೇವೆ . ಹೀಗಾಗಿ ಬಾಪು 
ಭಾರೀ ಪಾಪ್ಯುಲರ್‌ ಆಗಿತ್ತು. ಪ್ರಪಂಚ ಮಾಸಿಕ ಪ್ರಕಟಣೆಯನ್ನು ನಮ್ಮ 
'ಗಾಂಧಿ ಹೇಳಿಕೊಟ್ಟ ಪಾಠ, ಗುರುವಿಗೆ ತಿರುಮಂತ ಕಾರ್ಯಚಟುವಟಿಕೆಗಳಿಗೆ ಹೇಗೆ ಪರ್ಯಾಯ ರೀತಿಯಲ್ಲಿ 
ಮಾಟ, ಸತ್ಯಾಗ್ರಹ- ಸೈಕ್‌, ಸೈಕ್‌, ಸೈಕ್‌ ' ನೆ ಬಳಸಿಕೊಳ್ಳ ಬಹುದು ಎನ್ನುವ ವಿಚಾರವನ್ನೂ ನಾವು 


ಅಂತ ಹೇಳಿ ಸೈಕ್‌ ಗೆ ಇಳೀತಿದ್ದಿ. aii ತ ಈ ನಿಮ್ಮ ಹ ಪ 
ಈಗ "ಗಾಂಧಿ ಜರ್ನಲಿಸಂ'ಗೆ ಬಂದಿರೋ ಸ್ಲಿತೀನೂ ಅನಿಸಿ ಬ ಲ ಸು ನೆರವಾಗುತ್ತ ; 
ದೆ ಆ ದಯವಿಟ್ಟು ನಿಮ್ಮ ಅನಿಸಿಕೆ , ಅಭಿಪ್ರಾಯಗಳನ್ನು 


ಅದೀ. 
ಸಂಪಾದಕರಿಗೆ ತಿಳಿಸಿ . 
ಇವತ್ತಿನ ಪತ್ರಿಕೋದ್ಯಮ ಗಾಂಧಿ ಎಂಬ ಗುರುವಿಗೇ 


ತಿರುಮಂತ್ರ ಹೇಳುತ್ತಿದೆ. 

ಗಾಂಧಿಯ ನೆನಪಿನ ಓಣಿಯಲ್ಲಿ ನಡೆಯುತ್ತಾ ಸಂಪಾದಕರು 
ಇರುವಾಗ ಏಕೋ ಗೋವಿಂದ ಪೈ ಬರೆದ "ಇನ್ನಿನಿಸು ಬಾಪು ಪ್ರಪಂಚ 
ದಿನ ಮಹಾತ್ಮ ನೀ ಬದುಕಬೇಕಿತ್ತು ' ಸಾಲುಗಳು ನೆನಪಿಗೆ ಗಾಂಧಿ ಭವನ , ಕುಮಾರ ಕೃಪ ರಸ್ತೆ 
se ಬೆಂಗಳೂರು - 560001 

ಮು ಬಟು ಸನಕ ತತ್ತ € mail: gandhibhavanbangalore@ gmail.com 
ಮೊಬೈಲ್‌ : +91 90356 54646 


28 | ನವೆಂಬರ್‌ 2024 ಬಾಫೆ ಪ್ರಷ೦ಚೆ 


ಗಾಂಧಿ ಭವನದಲ್ಲಿ 


ಬೆ೦ಗಳೂರಿನ ಗಾಂಧಿಭವನದಲ್ಲಿ ಅಂದು 
ಕಲಾವಿದರ ಕಲರವ . ಗಾಂಧಿ ಟೊಪ್ಪಿಗೆ 
ಧರಿಸಿ ಸಡಗರದಿಂದ ಓಡಾಡುತ್ತಿದ್ದ ಚಿತ್ರ 
ಕಲಾವಿದರು ಗಾಂಧಿ ಭವನಕ್ಕೆ ನಿಶೇಷ 
ಮೆರುಗು ನೀಡಿ ಜನರಗಮನಸೆಳೆದರು ತ 
ಕಲಾವಿದರ ಕ್ಯಾನ್ಹಾಸಿನಲ್ಲಿ ಅವರ ಕಲ್ಪನೆಯ 
ಥರಾವರಿ ಗಾಂಧಿಗಳು ರೂಪುಗೊಳ್ಳುತ್ತಿದ್ದರು ; 
ರೆಕ್ಕೆ ಮೂಡಿಸಿಕೊಂಡು ಹಾರುತ್ತಿರುವ ಗಾಂಧಿ 
; ಕೋಲು ಹಿಡಿದು ಮುನ್ನಡೆಯುತ್ತಿರುವ 
ಗಾಂಧಿ ; ಚರಕದ ಪ್ರಭಾವಳಿಯಲ್ಲಿ ಗಾಂಧಿ ; 
ಜನರ ಜಾಥಾದಲ್ಲಿ ಗಾಂಧಿ , ಹೀಗೆ 
ಕಲಾವಿದರ ಕ್ಯಾನ್ವಾಸ್‌ ಗಳಲ್ಲಿ ಗಾಂಧಿ ನಾನಾ 
ರೂಪು ಧರಿಸಿ ಅರಳುತ್ತಿದ್ದರು . 

ಕರ್ನಾಟಕದ ಖ್ಯಾತ ಹಿರಿಯ ಚಿತ್ರ 
ಕಲಾವಿದ ಎಸ್‌ ಜಿ ವಾಸುದೇವ್‌ ಅವರ 
ಪರಿಕಲ್ಪನೆಯಲ್ಲಿ ಆರು ವರ್ಷಗಳ ಹಿಂದೆ 


" ಆರ್ಟ್‌ ಪಾರ್ಕ್‌ " ಹೆಸರಿನಲ್ಲಿ 
ಆರಂಭವಾದ ಈ ಚಟುವಟಿಕೆ ಅಂದು ಗಾಂಧಿ 
ಭವನದಲ್ಲಿ ಎಂಬತ್ತನೇ ಸಂಚಿಕೆಗೆ ಬಂದು 
ನಿಂತಿತ್ತು . ಚಿತ್ರ ಕಲಾವಿದರೆಂದರೆ ತಮ್ಮದೇ 
ಕಲ್ಪನೆಯಲ್ಲಿ ಮುಳುಗಿ ಅಮೂರ್ತವಾದ 
ಏನೋ ಕಲಾಕೃತಿ ರಜಿಸಿ ತಮಗೆ 
ಬೇಕಾದವರಿಗೆ ಮಾತ್ರ ತೋರಿಸಿ ತಮ್ಮದೇ 
ಲೋಕದಲ್ಲಿ ತೇಲಾಡುವವರು ಎನ್ನುವ 
ಸಾಮಾನ್ಯ ಜನರ ಭಾವನೆಯನ್ನು ಹುಸಿ 
ಮಾಡುವುದೇ " ಆರ್ಟ್‌ ಪಾರ್ಕ್‌ “ನ 
ಮೂಲ ಉದ್ದೇಶ ಎಂದು ವಾಸುದೇವ್‌ 
ಅವರು ತಮ್ಮ ಚಿಂತನಾ ಲಹರಿಯನ್ನು ಅಂದು 
ಹಂಚಿಕೊಂಡರು 

ಸಾಮಾನ್ಯ ಜನರ ಭಾವನೆಯಲ್ಲಿ ಸ್ವಲ್ಪ 
ಸತ್ಯವೂ ಇರಬಹುದು . ಆದರೆ ನಿಜವಾದ 
ಕಲಾಲೋಕ ಈ ರೀತಿ ಇರಬಾರದು. 
ಕಲಾವಿದರು ಜನಸಾಮಾನ್ಯರ ಜೊತೆ 
ಒಡನಾಡಬೇಕು ,ಅವರ ಭಾವನೆಗಳ ಜೊತೆ 
ಸ್ಪಂದಿಸ ಬೇಕು ಎನು ವುದು ಹೊಸ 
ತಳೆಮಾರಿನವರ ಚಿಂತನೆಯಾಗಿದೆ -ಇದಕ್ಕೆ 
ಇಂಬುಕೊಡುವಂತೆ ಕರ್ನಾಟಕದ ಖ್ಯಾತ 
ಕಲಾವಿದರ ಜೊತೆ ಕಿರಿಯ ಉದಯೋನ್ಮುಖ 
ಕಲಾವಿದರನ್ನೂ ಸೇರಿಸಿಕೊಂಡು ಜನರ 
ಸಮ್ಮುಖದಲ್ಲಿ ತಿಂಗಳಿಗೆ ಒಮ್ಮೆ ನಡೆಸುವ ಈ 


J 
ಚಿತ್ರ ಕಲಾವಿದರಾದ ಎಸ್‌ ಜಿ ವಾಸುದೇವ್‌ , ಬಾಬು ಜಟ್ಕರ್‌ , ದೊಡ್ಡಮನಿ ಮತ್ತು ಕಲಾ ವಿಮರ್ಶಕಿ ಡಿಂಪಲ್‌ ಶಾ 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಗೌರವ ಕಾರ್ಯದರ್ಶಿ ಎಂ ಸಿ ನರೇಂದ್ರ ಆರ್ಟ್‌ ಪಾರ್ಕ್‌ 
ಉದ್ಭಾಟಿಸಿ ಮಾತನಾಡಿದರು . 


ಆರ್ಟ್‌ ಪಾರ್ಕ್‌ ಶಿಬಿರದಲ್ಲಿ ಖ್ಯಾತ ಚಿತ್ರಕಲಾವಿದರಾದ ಎಸ್‌ ಜಿ ವಾಸುದೇವ್‌ ಕಲಾ ಕೃತಿ ರಚಿಸಿದರು . 


29 |ನವೆಂಬರ್‌ 2024 


ಬಾಪು ಪ್ರಷಂ೦ಚೆ 


30 | ನವೆಂಬರ್‌ 2024 


ಆರ್ಟ್‌ ಪಾರ್ಕ್‌ ಆರಂಭದಲ್ಲಿ 

ಕಲಾಕ್ಷೇತ್ರದ ಆವರಣದಲ್ಲಿರುವ 
ಪಾರ್ಕ್‌ ನಲ್ಲಿ ಶುರುವಾಯಿತು . 
ಕಲಾವಿದರು ಬೆಳಿಗ್ಗೆ 11 ರಿಂದ ಸಂಜೆ 
5 ಗಂಟೆವರೆಗೆ ಪಾರ್ಕ್‌ ನಲ್ಲಿ ಜ 


ರಚಿಸುವುದು ; ಸಂಜೆ ಇದೇ 
ಚಿತ್ರಗಳನ್ನು ಒಂದು ಸಾವಿರ 
ರುಪಾಯಿಗೆ ಮೀರದಂತೆ ಜನರಿಗೆ 
ಮಾರಾಟ ಮಾಡಿಕೊಳ್ಳುವುದು ಈ 
ಕಾರ್ಯಕ್ರಮದ ಮೂಲ 
ಕಲ್ಪನೆಯಾಗಿತ್ತು . 
ಖ್ಯಾತ ಕಲಾವಿದರಿಗೆ ತಮ್ಮ ಕಲಾ 
ಕೃತಿ ಪ್ರದರ್ಶನ ಮಾಡಲು ಉತ್ತಮ 
ಕಲಾ ಗ್ಯಾಲರಿಗಳು ಸಿಗುತ್ತವೆ . ಆದರೆ 
ಉದಯೋನ್ಮುಖ ಕಲಾವಿದರಿಗೆ 
ಪ್ರದರ್ಶನ ವೇದಿಕೆ ಒದಗಿಸಲು ಇಂಥ 
ಕಾರ್ಯಕರ್ಮಗಳು ಅಗತ್ಯ ಎನ್ನುವ 
ಅರಿವು ಈಗ ವೇಗ ಪಡೆದುಕೊಳ್ಳುತ್ತಿದೆ 
-ಕಲಾಕೃತಿಗಳು ಜನಸಾಮಾನ್ಯರ ಮನೆ 
ಗೋಡೆಗಳ ಮೇಲೆ 
ತೂಗುವಂತಾಗಬೇಕು ; ಸಾಮಾನ್ಯ 
ಜನರ ಭಾವನೆಗಳ ಜೊತೆ 
ಸ್ಪಂದಿಸುವಂತಾಗಬೇಕು ಎನ್ನುವ 
ಆಶಯದೊಡನೆ 
ಮುಂದುವರಿಯುತ್ತಿರುವ " ಆರ್ಟ್‌ 
ಪಾರ್ಕ್‌ " ಈಗ ಕಲಾ ಕ್ಷೇತ್ರದ 
ಆವರಣದಿಂದ ಆಚೆಗೆ ಬಂದು 
ನಗರದ ವಿವಿಧ ಕಡೆ 
ಆಯೋಜನೆಗೊಳ್ಳುತ್ತಿದೆ . ಇದು 
ರಾಗಿಕಣದಲ್ಲಿಯೂ ಒಂದೆರಡು 
ತಿಂಗಳು ನಡೆಯಿತು . ಕಳೆದ ತಿಂಗಳು 
ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ ಕೆ ವಿ ನಾಗರಾಜ ಮೂರ್ತಿಯವರು ಆರ್ಟ್‌ ಪಾರ್ಕ್‌ ಗೆ ರಾಜಾಜಿನಗರದಲ್ಲಿರುವ ರುಮಾಲೆ 
ಭೇಟಿ ನೀಡಿ ಕಲಾವಿದರೊಡನೆ ಬೆರೆತು ಸಂತಸ ಪಟ್ಟರು . ಆರ್ಟ್‌ ಹೌಸ್ನಲ್ಲಿ ನಡೆದಿತ್ತು. ಈ 
ಸಾರಿ ಆರ್ಟ್‌ ಪಾರ್ಕ್‌ ಗಾಂಧಿ 
ವನಕ್ಕೂ ಬಂತು . ಇನ್ನು ಮುಂದೆ 


ಜಯಂತಿಯಾದ ಅಕ್ಟೋಬರ್‌ 2 
ರಂದು ಗಾಂಧಿ ಭವನದಲ್ಲಿ ಆರ್ಟ್‌ 
ಪಾರ್ಕ್‌ ಆಯೋಜಿಸಲು ಸಂಘಟಕರು 
ಒಪ್ಪಿಕೊಂಡಿದ್ದಾರೆ ಕ 

ಗಾಂಧೀಜಿಯವರನ್ನು ಕಲಾವಿದರ 
ಕಲ್ಪನೆಗೆ ವಸ್ತುವಾಗಿಸಿಕೊಂಡು 
ಗಾಂಧೀಜಿ ಚಿಂತನೆಗಳನ್ನು 
ಕಲಾಕೃತಿಗಳ ರೂಪದಲ್ಲಿ ಜನರೆಡೆಗೆ 
ತೆಗೆದುಕೊಂಡು ಹೋಗಲಿ ಎನ್ನುವುದು 
ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ 
ಆಶಯ . K 

| 


31 |ನವೆಂಬರ್‌ 2024 


Gandhi Jayanti - 
155" Birth Anniversary of Mahatma Gandhi 


- Ashok Dalwai, 


few days back, 1 saw ೩ WhatsApp forward 

message asking and answering “ Who gave 
Gandhi the title of Mahatma? The Home 
Ministry says it has no record of this effect." 


Obviously, the government can not provide an 
official document to authenticate a title given by 
the people of India. Similar as in the case of 
Gandhi ji, the government can not answer on the 
title of Sardar to our Iron Man Vallabhbhai Patel 
; Netaji, to our fiery young Subhas Chandra 
Bose, or even that of Guruji as one of the most 
influential RSS Sarsanghchalak, Shri Madhav 
Sadashivrao Golwalkar is called by his 
followers, or anyone else who has such a title. 


It has been India's civilizational culture to 
honour those who sacrifice themselves for the 
common good. 


It is popularly believed that it was Gurudev 
Rabindranath Tagore, who conferred the title of 
‘Mahatma’ on Gandhi ji. He 15 supposed to have 
done it in 1930, when Gandhi ji was at 
Shantiniketan. It is also known that in his letter 
dated 12th April 1919, he addressed Gandhiji as 


32 | ನವೆಂಬರ್‌ 2024 


Mahatma. Given the force of his personality, it is 
not surprising that it is Gurudev who has come to 
be associated with the conferment of the title of 
‘Mahatma’ on Gandhi ji. 


During my recent visit to Jalagaon, which 
hosts the headquarters of the Jain Irrigation 
Systems Ltd (JISL), I spent hours at the Gandhi 
Research Foundation set up by the JISL promoter 
and a Gandhi admirer, the late Shri Bhavarlal Jain. 
It is one of the largest museums on Gandhi ji in 
India. 


Shri Uday Mahajan, the curator who took me 
around the Gandhi museum, showed me a framed 
citation presented to Gandhiji by the Municipality 
when he visited Jalgaon on the 11th February 
1927. The citation addressed Gandhiji as 
"PARAM POOJYA MAHATMA MOHANDAS 
KARAMCHAND GANDHI." He also showed 
me another citation presented by the people of 
Jetpur, Gujarat, who, in their citation of 21st 
January 1915, addressed him as "SHREEMAN 
MAHATMA MOHANDAS KARAMCHAND 
GANDHI." There certainly exist such 
innumerable other citations, all indicating, that to 


ಬಾಫು ಪ್ರಷಂಚೆ 


the people of India, Mohandas Karamchand 
Gandhi was already a MAHATMA - AN 
EVOLVED ATMA. in fact, by the late 1920s, 
the moral influence and peoples’ acceptance of 
Gandhi ji was such that the British 
Administration had to issue a circular to the 
effect that "In all future official correspondence, 
Mr. M.K.Gandhi should be addressed as 
Mahatma Gandhi (sometimes even this is twisted 
to allege that it was the British who conferred on 
Gandhi ji the title of ‘Mahatma’. What an 
irony!!). 

Gandhi ji had gained recognition in India and 
elsewhere even before his return home from 
South Africa in 1915. His successful experiments 
with Satyagraha in fighting against injustice of 
the racist South African Government had won 
him this respect. On joining of Gandhi ji in the 
freedom movement of India, who oriented it on 
the principles of truth and non-violence, 
breathing a wave of energy, hitherto unseen, the 
society had felt impelled to elevate Gandhiji to a 
pedestal and treat him with reverence, which had 
not been offered to anyone else. 


Gandhi ji was one with all and yet uniquely 
different. He believed in religion. He believed in 
God. But these beliefs meant inclusiveness and 
universal love that embraced everyone who 
shared a common purpose of redeeming our 
motherland from the British and shaping it on 


modern ideology. In essence, his universal 
philosophy bracketed him with every religion, 
every nation, and all times - the past, the present, 
and the future. 


Let's ask and answer another question: 


What is modernity? Is it rooted in 
materialism? Or can it also have its roots in 
spiritualism ? To Gandhi ji, religion meant 
love, care, and compassion for all. Therefore, 
modernity which means, contemporaneity can 
have and must have its roots in spiritualism. 
After all, what do liberal values like equality, 
freedom, and non-discrimination that are 
considered as modern mean other than the above 
humane values? 


Acharya Vinoba Bhave, a Gandhian, said, 
"My proximity to Mahapurush Mahatma Gandhi 
ji, his humanness that made him believe 
everyone as his own people (doesn't this seem so 
much like what the 12th century social reformer, 
Basaveshwar had said), and his teachings,of love 
are like an elixir to me." 


I heard from M.J. Akbar's talk recently. As is 
well known - a highly recognised author - he has 
written extensively on Gandhi. We heard him 
draw a sharp contrast between the suited Jinnah 
and the half-naked faquir, Gandhi. To the 
conventional eye, the pipe-chomping Jinnah in 
his Saville row suit and articulating in his 
clipped English must have seemed highly 


ಸರ್ವೋದಯ ಕಾರ್ಯಕರ್ತರು ಗಾಂಧೀಭವನದ ನಿಕಟವರ್ತಿಗಳು ಸಾಹಿತಿಗಳು ಆಗಿದ್ದ ಶಂಕರ್‌ ಉತ್ತೂರು ಮತ್ತು 
ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ ಸೇವೆ ಸಲ್ಲಿಸಿ ಗಾಂಧಿ ಬಳಗದ ಕಾರ್ಯಕರ್ತರಾಗಿದ್ದ ಹುಡೇದ್‌ ಅವರಿಗೆ 
ಗಾಂಧೀ ಸರ್ವೋದಯ ಬಳಗದ ಪರವಾಗಿ ಭಾವಪೂರ್ಣ ಶ್ರದ್ದಾಂಜಲಿಗಳು. 


ಶಂಕರ್‌ ಉತ್ತೂರು 


ಬಾಫು ಪೆಸಂಚೆ 


33 |ನವೆಂಬರ್‌ 2024 


modern and liberal. In comparison, the puny and 
non-descript Gandhi in his khadi clad half-dhoti 
and Irish accent must have appeared to the 
observers a conservative and anti-modern. 


In reality, the two were opposite of their 
apparent persona. It was Gandhi who believed in 
and practised the most humane ideology of non- 
discrimination and total inclusiveness. And, it 
was Jinnah who turned out to be a conservative 
exclusionist, to whom, nation meant a single 
religion-centric geography. The current state of 
anarchy in Pakistan and the enviable stability of 
India as a nation speak for the respective fathers 
of the two nations. 


One also comes across a third question raised 
by some: "What is Gandhi's contribution to 
India's freedom? Who says India won freedom 
based on the principles of truth and non-violence? 
And further, what did he contribute to India as a 
free nation?" 


Only a history-innocent individual can afford 
to ask such questions? One fails to understand as 
to what are we gaining (when actually losing as a 
nation) by negating the very foundations of our 
freedom struggle, even when the whole world 
salutes India and its leadership for the unique 
path it adopted in winning political freedom - 
truth and non-violence? We would rather benefit 
from appreciating that the ancient ethos of India 
was honed by Gandhi ji to modern times in the 
struggle for freedom. 


It was this unique pathway that came to be 
emulated by several across the world to take up 
cudgels against historical injustice. Martin Luther 
King (Jr) and Nelson Mandela, John Lewis, 
Barack Obama, among others, are the more 
popular names in this bracket. He inspired 
movements against colonialism in several Asian 
and African countries immediately after ours, and 


34 | ನವೆಂಬರ್‌ 2024 


later even Poland, which transitioned from 
communism to democracy. 


Gandhian principles are seen to be adopted in 
various other non-political domains, too. For 
example, environmentalist and former Vice 
President of the USA, Mr. Al Gore was a great 
admirer of Mahatma who believed that 
Satyagraha- Truth-force was an appropriate tool 
in eliciting peoples’ participation in reversing the 
negative trends of the global environment. 

One critical cornerstone contribution of 
Mahatma to India was "freeing the colonised 
and demoralised masses of India from a known 
and unknown fear, and uniting them as a 
fraternity in un-yoking Mother India from the 
colonial masters." It was this absolving of the 
people of the ghost of fear that enabled several 
other sparks of protest against the British. 


Further, it were the four fundamental 
principles of Gandhi ji that laid the foundation 
of modern India - democracy, freedom of faith, 
freedom from poverty, and gender emancipation. 


On his 155th birth anniversary, let's join the 
world in celebrating the Great Soul - Mahatma. 
As Ram Manohar Lohia said, "Individuals like 
Mahatma Gandhi are born once in a period of 
1000 years." 


Today's global challenges - climate change, 
concentration of economic power and wealth in a 
few hands, lack of jobs, break-down of social & 
moral values, anomy, protracted wars between 
nations, and unending conflicts within countries 
- are all in need of a new paradigm. The world 
might like to apply the Gandhian balm. 


Today, we also remember with gratitude, 
another great son of India - a true Gandhian, Lal 
Bahadur Shastri, our former Prime Minister, and 
a harbinger of two revolutions - Green 
Revolution and White Revolution. 


ಬಾಘು ಪ್ರಸ೦ಚೆ 


Karnataka Gandhi Smaraka Nidhi 
Gandhi Bhavana, Kumara Park East 
Bengaluru -560001 


https://gandhibhavan.in 


GANDHI 
BHAVAN 
DIGITAL 
ARCHIVE ಇಲ್‌ 


https://archive.org/details/GandhiBhavan 


TO PROPAGATE GANDHIAN IDEOLOGY, 
WE TAKE A STEP TOWARDS A DIGITAL APPROACH. 


[=] ¥-1[3] 
[5] 


KARNATAKA GANDHI SAMARAKA NIDHI PUBLICATION 
ALL OUR BOOKS ARE NOW FREELY AVAILABLE 


Hs [3] 


GANDHI SANCHAYA 


https://gandhi.sanchaya.net 


BAPU PRAPANCHA ಗೈ 


GANDHI BHAVAN MAGAZINE ಗ 
IS NOW AVAILABLE AS AN EBOOK (.)iBooks 


ಬಾಹು ಪ್ರಪಂಚ (ಕನ್ನಡ-ಇಂಗ್ಲೀಷ್‌) ಮಾಸ ಪತ್ರಿಕೆ 


RNI No. KARBIL/2019/77950 Regd No.KA/BGGPO/2589/2023-25 
Published on 15th of every month and Posted on 20th of every month at Patrikachannel, Bangalore-560 026 


Published by : ಲ a Gandhi Sm: idhi on behalf of Gz 
, 2nd Main Road, 6th Cross, 


